ಕಿ೦ದರಿ ಜೋಗಿ... 
ಪುಣ್ಯಕೋಟಿ... 
ಕಾಗೆ ಕಲಿತ ಪಾಠ 


(ನಾಟಕಗಳು) 


ಡಾ. ವಿಜಯಾ ಸುಬ್ಬರಾಜ್‌ 


KINDARIJ0GI, 1()71/11011, KAGEKALITHA PAATA - Dream 


Written by 

Dr. Vijaya Subbaraj 

No. 51, Hamsi, Ist ‘A’ Cross 
35th Main _ 

Banagiri nagara 
Banashankari 3rd Stage 
Bangalore - 560 085 

Mobile : 99869 28876 


Published by 
Akshara Mandira 

No. 277/3, Sth Cross 
Vidhana Soudha Extn., 
Laggere 

Bangalore - 560 058 


© Reserved 
ಪುಸ್ತಕ ಮಾರಾಟದ ಹಕ್ಕು — ಪ್ರಕಾಶಕರದ್ದು 


First Edition : 2015 

Price: ¥ 80/- 

Pages :iv+92=96 

Paper Used : 80 GSM Maplitho 
Book Size : 1/8"Demmy 


Printed by 
Shakthi Printers & Publishers 
Bengaluru- 560 058 


ನನ್ನ ಮಾತು 


ಪ್ರಿಯ ಓದುಗರೆ, 

“ಕಿ೦ದರಿ ಜೋಗಿ', 'ಪುಣ್ಯಕೋಟಿ' ಮತ್ತು "ಕಾಗೆ ಕಲಿತ ಪಾಠ' 
ಮಕ್ಕಳಿಗಾಗಿ ಬರೆದ ನನ್ನ ಮೊಟ್ಟ ಮೊದಲ ನಾಟಕ ಸಂಕಲನ. ಇದರಲ್ಲಿ 
ಮೂರು ಪುಟ್ಟ ಪುಟ್ಟ ನಾಟಕಗಳಿವೆ. “ಕಾಗಾಯಣ' ಅಥವಾ "ಕಾಗೆ 
ಕಲಿತ ಪಾಠ' ಒಂದು ಸ್ಪತಂತ್ರ ನಾಟಕ, ಮತ್ತೆರಡು ನಾಟಕಗಳು "ಕಿಂದರಿ 
ಜೋಗಿ', 'ಪುಣ್ಯಕೋಟಿ', "ಗೋವಿನ ಹಾಡು ಮತ್ತು ಮೂಲ ಆಂಗ್ಲ 
ಕವಿತೆ "ಪೈಡ್‌ ಪೈಪರ್‌' ಕುವೆಂಪು ಅವರ ಕಿ೦ದರಿಜೋಗಿ, ಕವಿತೆಗಳನ್ನು 
ಆಧರಿಸಿ, ಸ್ಪಲ್ಪ ಬದಲಾವಣೆ ಮಾಡಿಕೊಂಡು ರೂಪಾಂತರಿಸಿ ಬರೆದ 
ನಾಟಕಗಳಾಗಿವೆ. ಕವಿತೆಗಳನ್ನು ಹಿನ್ನೆಲೆಯಲ್ಲಿ ಹಾಡಿ, ಅದರ ಕಥಾನಕವನ್ನು 
ಅಭಿನಯಿಸಿ ತೋರಿಸಲಾಗುತ್ತಿತ್ತು ಮತ್ತು ಈಗಲೂ ತೋರಿಸಲಾಗುತ್ತಿದೆ. 
ಆದರೆ ಮಕ್ಕಳೇ ಸ್ಪತಃ ಮಾತಾಡಿ ಅಭಿನಯಿಸಲೆಂಬ ಆಶಯದೊಂದಿಗೆ 
ಸಂಭಾಷಣೆಗಳನ್ನು ಸೃಷ್ಟಿಸಿದ್ದೇನೆ. ಕಥಾನಕದ ಭಾವ ಮಕ್ಕಳೂ ಅನುಭವಿಸಿ 
ಅರ್ಥ ಮಾಡಿಕೊಳ್ಳಲಿ ಎಂಬ ಉದ್ದೇಶ ನನ್ನದಾಗಿದೆ. 

'ಕಾಗಾಂರುಣ' ನಾಟಕವನ್ನು ಮೂರು ವರ್ಷಗಳ ಹಿಂದೆ 
ವಿಜಯನಗರದ ಮಕ್ಕಳ ನಾಟಕ ಸಂಸ್ಥೆಯಾದ 'ಬಿಂಬ' ಮೊದಲ 
ಬಾರಿಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸುಮಾರು ನಲವತ್ತು ಮಕ್ಕಳನ್ನು 


il 


ಬಳಸಿಕೊಂಡು ಅದ್ಭುತವಾಗಿ ರಂಗಪ್ರದರ್ಶನ ನೀಡಿತು. ಅವರಿಗೆ ನನ್ನ 
ಕೃತಜ್ಞತೆಗಳು. ಅದರ ಯಶಸ್ಸು, ಅದರಲ್ಲಿನ ನೀತಿ ಸಂದೇಶ, ಇವುಗಳಿಂದ 
ಪ್ರಭಾವಿತರಾದ ಶ್ರೀ ಮಣಿವಣ್ಣನ್‌ ಎನ್ನುವವರು, ತಾವು ಮಕ್ಕಳಿಗಾಗಿ 
ನಡೆಸುವ ಬೇಸಿಗೆಯ ಶಿಬಿರದ ವತಿಯಿ೦ದ, ಈ ನಾಟಕವನ್ನು ಇಂಗ್ಲಿಷಿಗೆ 
ಭಾಷಾಂತರಿಸಿ ಎರಡು ಪ್ರದರ್ಶನಗಳನ್ನು ತುಂಬಾ ಯಶಸ್ವಿಯಾಗಿ 
ನೀಡಿದರು. ನನ್ನ ನಾಟಕದ ಖ್ಯಾತಿಗೆ ಕಾರಣರಾದರು. ಅವರ ಮೆಚ್ಚಿಗೆ 
ಪ್ರೋತ್ಸಾಹಗಳಿಂದ ಪ್ರೇರಿತಳಾಗಿ ಪ್ರತಿವರ್ಷವೂ ಮಕ್ಕಳಿಗಾಗಿ ಒಂದು 
ನಾಟಕ ಬರೆದು ಕೊಡುತ್ತೇನೆಂದು ಮಾತುಕೊಟ್ಟದ್ದೆ. ಪರಿಣಾಮವಾಗಿ 
ಅದರೊಂದಿಗೆ- ಪುಣ್ಯಕೋಟಿ, ಕಿಂದರಜೋಗಿ ನಾಟಕಗಳು ಮೈತೆಳದು 
ಈ ಸಂಕಲನದಲ್ಲಿ ಸೇರಿಕೊಂಡಿವೆ. | 

ಈ ಕೃತಿಯನ್ನು ಪ್ರಕಟಿಸುತ್ತಿರುವ ಅಕ್ಷರ ಮಂದಿರದ ಗೆಳೆಯರಿಗೆ 
ಮತ್ತು ಅಂದವಾಗಿ ಮುದ್ರಿಸಿದ ಮುದ್ರಕರಿಗೆ, ಮುಖಪುಟ ರಚಿಸಿಕೊಟ್ಟ 
ಕಲಾವಿದರಿಗೆ ಅಭಾರಿಯಾಗಿದ್ದೇನೆ. 

ಓದುಗರಾದ ನೀವು ನನ್ನ ಈ ಮೊದಲ ಪ್ರಯತ್ನದ ಮಕ್ಕಳ 
ನಾಟಕಗಳನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳುತ್ತೀರೆಂದು ಭಾವಿಸುತ್ತೇನೆ. 

- ಡಾ. ವಿಜಯಾ ಸುಬ್ಬರಾಜ್‌ 


ಕಿಂದರಿ ಜೋಗಿ 
ದೃಶ್ಯ ಅ | 


(ರಂಗದ ಮೇಲೆ ಜನರು ಗಾಬರಿಯಿಂದ ಓಡಾಡುತ್ತಿದ್ದಾರೆ. ತಮ್ಮತಮ್ಮಲ್ಲಿಯೇ 
ಮಾತನಾಡಿಕೊಳ್ಳುತ್ತಿದ್ದಾರೆ. ಗುಂಪಿನಲ್ಲಿ ಸಿಟ್ಟು, ಅಸಮಾಧಾನ, ರೋಷ ಎದ್ದು ಕಾಣುತ್ತಿದೆ.) 


ನಾಗರಿಕ 


2ನೇ ನಾಗರಿಕ: 


3ನೇ ನಾಗರಿಕ: 


: (ಸಿಟ್ಟಿನಿಂದ) ಬನ್ನಿ ಇನ್ನು ಇಲ್ಲ ನಿಂತಿದ್ದು ಸಾಕು. 


ಹೀಗೆ ಬಿಟ್ಟರೆ ನಮ್ಮನ್ನೂ ತಿಂದು ಮುಗಿಸಿ ಊರ 
ತುಂಬ ಹೆಣಗಳೂ ಅಸ್ಥಿಪ೦ಂಜರಗಳು ಬಿದ್ದಿರುತ್ತೆ. 
ಯಾವುದೂ ಇವತ್ತು ಇತ್ಯರ್ಥ ಆಗಬೇಕು. 
ಹೌದು... ಹೌದು. ನಾವೆಲ್ಲಾ ಒಟ್ಟಾಗಿ ಹೋಗಿ ಮುತ್ತಿಗೆ 
ಹಾಕದಿದ್ದರೆ ನಮ್ಮ ಗೌಡನ ಕಿವಿಗೆ ಬೀಳೋದೇ ಇಲ್ಲ. 
ಅಬ್ಬಬ್ಬ! ಅವುಗಳ ಕಾಟಕ್ಕೂ ಒ೦ದು ಮಿತಿ ಬೇಡವೇ? 
ಎಲ್ಲಿಂದ ಈ ಪಾಟಿ ವಕ್ರಿಸಿಕೊ೦ಡವೋ ಗೊತ್ತಾಗ್ತಾನೆ 
ಇಲ್ಲ. 

(ಅಷ್ಟರಲ್ಲಿ ಒಬ್ಬ ದಾರಿಹೋಕ ಅವರಿದ್ದಲ್ಲಿಗೆ ಬರುತ್ತಾನೆ. 
ಜನರ ಗುಂಪು ನೋಡಿ ಕುತೂಹಲದಿಂದ ಅವರ ಬಳಿ 
ಸಾರಿ ಒಬ್ಬನನ್ನು ಮಾತಾಡಿಸುತ್ತಾನೆ.) 


ದಾರಿಹೋಕ : ಅಣ್ಣಾ ಇದೇನು ಇಲ್ಲಿ? ಊರಿಗೆ ಊರೇ ಸೇರಿರುವ 
ಹಾಗೆ ಕಾಣುತ್ತೆ. ನಿಮ್ಮ ಸಿಟ್ಟು, ಆರ್ಭಟ, ಆತುರ 
ನೋಡಿದರೆ ಏನೋ ಸಮಸ್ಯೆ ಇರಬೇಕಂತ ಅತ್ನತ್ರೆ 
ನಿಮಗೆ ಅಭ್ಯಂತರ ಇಲ್ಲದಿದ್ದರೆ ಅದೇನೂಂತ 


ತಿಳ್ಳೋಳ್ಳಬಹುದೇನು? 
ಒಬ್ಬ ತಿಳ್ಕೊಳ್ಳೋದೇನು ಬಂತು, ಸ್ವಲ್ಪ ಹೊತ್ತು ಹೀಗೇ 
ನಿಂತಿರಿ. ನಮ್ಮ ಸಮಸ್ಯೆ ಏನೂಂತ ಗೊತ್ತಾಗುತ್ತೆ. 
2ನೆಯ ನಾಗರಿಕ : ಸ್ವಾಮಿ ನಮ್ಮನ್ನು ಕಾಡ್ತಿರೋದು ಸಮಸ್ಯೆ ಅಲ್ಲ. 
ಎ ಇಲಿಗಳು... ಇಲಿಗಳು!! 


ದಾರಿಹೋಕ : (ಆಶ್ಚರ್ಯದಿಂದ) ಏನಂದೆ! ಇಲಿಗಳು! ಇಲಿಗಳಿಗೆ 
ಇಷ್ಟೊಂದು ಹೆದರಿಕೊಳ್ಳಬೇಕೇ? ಬೋನುಗಳಿಟ್ಟೋ 
ಪಾಷಾಣ ಇಟ್ಟೋ ಸಾಯಿಸಿ ಎಸೆದರೆ ಆಯ್ತು. 

ಆನೊಬ : ಸ್ವಾಮಿ ನಿಮಗೆ ನಮ್ಮ ಸಮಸ್ಯೆ ಸರಿಯಾಗಿ ಅರ್ಥ 
ಆಗಿಲ್ಲ ಬಿಡಿ.. ಒಂದು... ಎರಡೂ... ಮೂರೂ... 
ಹತ್ತು ಆದರೆ ನೀವು ಹೇಳಿದ ಹಾಗೆ ಸಾಯಿಸಬಹುದು. 
ಆದರೆ ಲಕ್ಷ ಲಕ್ಷ ಇಲಿಗಳು. ತಿನ್ನೋ ತಿಂಡಿಗೆ, ಉಡೋ 
ಬಟ್ಟೆಗೆ, ತುಂಬಿಟ್ಟರೋ ಧಾನ್ಯಕ್ಕೆ... ಇಲಿಗಳೇ 
ವಾರಸುದಾರರು. ಹೆಜ್ಜೆ ಇಟ್ಟಲ್ಲಿ ನಿಂತಲ್ಲಿ, ಕೂತಲ್ಲಿ 
ಇಲಿಗಳೇ ಇಲಿಗಳು! ಅಲೆ ಅಲೆಯಾಗಿ ಬಂದೂ 
ಬಂದೂ ಒಂದು ದೊಡ್ಡ ಮೂಷಕ ಸಾಗರವೇ ನಮ್ಮ 
ಬೊಮ್ಮನಹಳ್ಳೀನಾ ಮುಳುಗಿಸಿದೆ. 

ಮತ್ತೊಬ್ಬ : ಹೇಳಬೇಕಂದ್ರೆ ಈ ಇಲಿಗಳ ಕಾಟಕ್ಕೆ ನಾವು 
ಅನುಭವಿಸ್ತಿರೋ ಗೋಳಾಟಕ್ಕೆ ಮಿತಿಯೇ ಇಲ್ಲ. ಸೊಕ್ಕಿ 
ಸೊಕ್ಕಿ ಓಡಾಡುವ, ಕೆನೆವ, ಜಿಗಿವ ಇಲಿಗಳಿಗೆ ನಾಯಿ 
ಬೆಕ್ಕುಗಳು ಹೆದರಿ ಊರು ಬಿಟ್ಟು ಓಡಿವೆ. ಇನ್ನೇನು 
ಹೀಗೇ ಆದರೆ ನಾವೂ ಊರು ಬಿಡಬೇಕಾಗುತ್ತೆ. 


2 / ಡಾ. ವಿಜಯಾ ಸುಬ್ಬರಾಜ್‌ 


ಮೇಳ 


: ಇಲ್ಲಿ ಕೇಳಿ ಸ್ವಾಮಿ. ಅವುಗಳ ರಂಪಾಟ, ಮಾಡೊ 


ಅವಾಂತರ, ಯಾವ ಲಂಗೂ ಲಗಾಮಿಲ್ಲದೆ, ಯಾರ 
ಹೆದರಿಕೆ ಗಿದರಿಕೆ ಇಲ್ಲದೆ ರಾಜಾರೋಷವಾಗಿ ಸಿಕ್ಕ 
ಸಿಕ್ಕದ್ದನ್ನೆಲ್ಲಾ ದೃಂಸಮಾಡಿವೆ. ಅವು ಮಾಡ್ತಿರೋದು 
ಒಂದೇ ಎರಡೇ? ಅನ್ನದ ಮಡಕೆ ಒಡೆಯುತ್ತವೆ. ತಟ್ಟೆ, 
ಸೌಟು ಯಾವುದನ್ನೂ ಬಿಡದೆ ನೆಕ್ಕಿ ನಲಿಯುತ್ತವೆ. 
ಧಾನ್ಯದ ಚೀಲಗಳನ್ನೆಲ್ಲಾ ಬರಿದು ಮಾಡುತ್ತವೆ. ಬಟ್ಟೆ 
ಬರೆ ಎಲ್ಲ ಚಿಂದಿ ಚಿಂದಿ ಮಾಡುತ್ತವೆ. 

(ಅಷ್ಟರಲ್ಲಿ ಇನ್ನೊಂದು ಗುಂಪು (ಮೇಳ) ರಂಗ 
ಪ್ರವೇಶಿಸುತ್ತದೆ. ಹಾಡಿನ ಧಾಟಿಯಲ್ಲಿ) 


ಅಯ್ಯೋ ಅಯ್ಯೋ! ದೇವರೆ ರಕಿಸು 
೦) 


ಇಲಿಗಳ ಕಾಟವ ಸೈರಿಪೆವೆಂತು 

ಮನೆ ಮಠ ಮಕ್ಕಳ ಸುಖ ಬರಿದಾಯಿತು. ಕಾಳಿಗೆ 
ಕುತ್ತು 

ಬಾಳಿಗೆ ಕುತ್ತು 

ಬಾಯಿಗಾಯಿತು ಬರಿ ಮಣ್ಣೇ ತುತ್ತು 
ಉಟ್ಟ ಉಡುಗೆಗಳ 

ತೊಟ್ಟ ತೊಡವುಗಳ 

ನೀಳ ಜಡೆಗಳ 

ಕಪ್ಪು ಕೊಡೆಗಳ 

ಬಳಕು ನಡುಗಳ 

ಬಲಿತ ತೊಡೆಗಳ 

ಸೀರೆ ರವಿಕೆಗಳ 

ಪಂಚೆ ಪೇಟಗಳ 

ಕಾಳು ಚೀಲಗಳ 

ನಡೆವ ಕಾಲುಗಳ! ಯಾವುದು ಎಲ್ಲಿ 


ಕಿಂದರಿ ಜೋಗಿ.... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 3 


ಏನಂದರೆ ಅದ 
ಜಗಿಜಗಿದು 
ಅಗಿದು ಮುಕ್ಕಿದವು 
ತಂದದ್ದೆಲ್ಲವ 
ಮೇಯುತ ತಿಂದು 
ಸೊಕ್ಕಿದವು 
ಊರೇ ನಮದೆನೆ 
ಹರಿದಾಡಿದವು 

" ಒಂದೆರಡಲ್ಲ ಲಕ್ಷ ಲಕ್ಷಗಳು! ಸಣ್ಣಲಿ ದೊಡ್ಡಿಲಿ 
ಮೂಗಿಲಿ ಹುಡುಗಿಲಿ 
ಮುದಿಯಿಲಿ ಮೆದುವಿಲಿ 
ಬಗೆಬಗೆಯಲಿ 
ಕಾಡುತ ನಮ್ಮನು 
ಗೋಳುಗೊಳಿಸಿದೆ 
ಕೇಳುವರಿಲ್ಲವೆ 
ಪೊರೆಯುವರಿಲ್ಲವೆ 
ಮೊರೆಯಾಲಿಸುವ ಮಂದಿಯಿಲ್ಲವೆ? ಕೋಲಿಗೆ ಸಿಗವು 
ಖಡ್ಗಕೆ ಸಿಗವು 
ಪೂಜೆ ಹೋಮಗಳು 
ಹರಕೆ ಮಂತ್ರಗಳು 
ಏನೆಲ್ಲವೂ ಬರಿ ಬರಿದಾಯ್ತು 
ಹಾದಿಯ ಕಾಣದೆ ಕಂಗೆಟ್ಟಿಹೆವು 
ದಾರಿಯ ತೋರೋ ಶಂಕರನೆ 
ಬ೦ದು ರಕ್ಷಿಸಲಿ ನಿನ್ನ ತನಯನೇ 
ಪಾರಾಗಿಸು ಹೇ ದೇವ ದೇವನೇ 


4 / ಡಾ. ವಿಜಯಾ ಸುಬ್ಬರಾಜ್‌ 


ದಾರಿಹೋಕ 


ಇನ್ನೊಂದು 
ಗುಂಪು 


ಗುಂಪಿನ 
ನಾಯಕ 


ಮುಂದಾಳು 


: (ಮೇಳದವರಿಗೆ) ಅಯ್ಯಾ ನಿಮ್ಮಲ್ಲರ ಸಂಕಟ 


ಅರ್ಥವಾಗುತ್ತಿದೆ. ಹೀಗೆ ಒಬ್ಬೊಬ್ಬರೂ ಅಳಲಿ ಬಳಲಿದರೆ 
ಪ್ರಯೋಜನವಿಲ್ಲ. ನಿಮ್ಮ ಊರಿನ ದೊರೆಯನ್ನು 
ಮಾತಾಡಿ ಏನಾದರೂ ಪರಿಹಾರ ಯೋಚಿಸಿ. 


: ಹೌದು... ಹೌದು ನೀವು ಹೇಳಿದ್ದೇ ಸರಿ. ನಾವೂ 


ಅದಕ್ಕೇ ಹೊರಟಿದ್ದೀವಿ. ನಮ್ಮ ಯಜಮಾನ ಗೌಡರೇ 
ನಮ್ಮ ಪ್ರಭುಗಳು. ದೊರೆಗಳು. ನೋಡೋಣ, ನಡಿಯಿರಿ. 
(ಎಲ್ಲರೂ ಸೇರಿ ಒಂದು ದೊಡ್ಡ ಜನ ಪ್ರವಾಹವೇ ಊರ 
ಗೌಡರ ಮನೆಯತ್ತ ಸಾಗುತ್ತದೆ. ಹಾಗೆಯೇ ಅವರ 
ಘೋಷಣೆಗಳೂ ಕೇಳಿಸುತ್ತವೆ. ""ಇಲಿಗಳ ಕಾಟ ತಪ್ಪಿಸಿ, 
ಕಾಟ ತಪ್ಪಿಸಿ, ಊರ ಪ್ರಾಣ ಉಳಿಸಿ. ಮಂದಿ ಮಕ್ಕಳ 
ಕಾಪಾಡಿ... ಯಜಮಾನರು ನಮ್ಮ ಮೊರೆ ಆಲಿಸಬೇಕು” 
ಎಂದೆಲ್ಲಾ ಕೇಳಿಸುತ್ತವೆ. ಸ್ವಲ್ಪ ಹೊತ್ತಿನ ನಂತರ ಗುಂಪು 
ಗೌಡರ ಮನೆ ಮುಂದೆ ಸೇರುತ್ತೆ) 


: (ಮುಂದೆ ಬಂದು) ನೀವೆಲ್ಲ ಶಾಂತ ವಾಗಿರಿ. ನಾನೊಬ್ಬ 


ಮುಂದೆ ಹೋಗಿ ಅವರನ್ನು ಕರೀತೀನಿ. ಗೌಡರು ನಮ್ಮ 
ಸಂಕಟಾನ ಅರ್ಥ ಮಾಡ್ಕೋತಾರೆ. (ಬಾಗಿಲ ಬಳಿ 
ನಿಂತು) ಯಜ ಮಾನರೇ... ಯಜಮಾನರೇ... ನಿಮ್ಮನ್ನು 
ಕಾಣೋಕೆ ಮಂದಿಯೆಲ್ಲಾ ಬಂದಿದ್ದಾರೆ. ದಯವಿಟ್ಟು 
ಹೊರಗೆ ಬನ್ನಿ. 

(ಗೌಡರು ಜಬರದಸ್ತಾಗಿ ಸಿಂಗಾರಗೊಂಡು ಠೀವಿಯಿಂದ 
ಬಾಗಿಲಲ್ಲಿ ಕಾಣಿಸಿಕೊಳ್ಳುತ್ತಾರೆ) 


: ಯಜಮಾನರೆ, ಮುಂದೆ ಬನ್ನಿ. ನಿಮ್ಮ ಪ್ರಜೆಗಳು, 


ಊರ ಮಂದಿ ತಮ್ಮಲ್ಲಿ ತಮ್ಮ ಕಷ್ಟ ನಿವೇದಿಸಿ 
ಕೊಳ್ಳೋಕೇಂತ ಬಂದಿದ್ದಾರೆ. 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ /5 


ಗೌಡ 


ಮುಂದಾಳು 


ಜನ 


ಗೌಡ 


ಜನ 


ಗೌಡ 


(ಗೌಡ ಹೊರಗೆ ಕಾಣಿಸಿಕೊಳ್ಳುತ್ತಾನೆ. ಗೌಡನ ಆ ಕಡೆ 
ಈ ಕಡೆ ಇಬ್ಬರು ಆಳುಗಳು ಮೈಗಾವಲಾಗಿ ನಿಂತಿದ್ದಾರೆ) 


: ಏನ್ರಯ್ಯ ಊರಿಗೆ ಊರೇ ಗುಂಪು ಕಟ್ಟಿಕೊಂಡು 


ಬ೦ದು ಬಿಟ್ಟಿದ್ದೀರಿ. ಏನು ನಮ್ಮ ಮೇಲೆ ಧಾಳಿ 
ಮಾಡೋ ಯೋಚನೆ ಇದೆಯೋ ಹೇಗೆ? 


: ಯಜಮಾನ್ರೆ, ತಾವು ನಮ್ಮನ್ನು ಅರ್ಥಮಾಡಿಕೊಳ್ಳಿ. 


ನಿಮ್ಮ ಮೇಲೆ ಧಾಳಿ ಮಾಡೋ ಮನಸಲ್ಲ ನಮ್ಮದು. 
ನೀವು ನಮ್ಮ ದೊರೆ. ಈ ಊರನ್ನು ಆಳುವ ಪ್ರಭು. 
ಊರಿನ ಪಂಚಾಯಿತಿಯ ಮುಖ್ಯಸ್ಥರು. ಊರಿನ ರಕ್ಷಣೆ, 
ಊರ ಜನರ ಜವಾಬ್ದಾರಿ ನಿಮಗೆ ಸೇರಿದ್ದು. ಅದಕ್ಕೇ 
ನಮ್ಮ ಕಷ್ಟ ಹೇಳ್ಕೂಳ್ಳೋಕೆ ನಾವೆಲ್ಲ ನಿಮ್ಮ ಹತ್ತಿರ 
ಬಂದಿದ್ದೀವಿ. 


::` ಹೌದು ದಣಿ. ನಮ್ಮ ಸಮಸ್ಯೆ ನಮ್ಮ ಕಷ್ಟ ನಿಮಗೆ 


ಹೇಳಿಕೊಳ್ಳದೆ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯವೇ 
ಇಲ್ಲದಂತಾಗಿದೆ. ನೀವೇ ನಮ್ಮನ್ನು ಕಾಪಾಡಬೇಕು. 


: ಏನಪ್ಪ ನಿಮಗೆ ಬಂದಿರೋ ಸಮಸ್ಯೆ. ಮಳೆ, ಬೆಳೆ 


ಎಲ್ಲಾ ಚೆನ್ನಾಗಿ ಇದೆಯಲ್ಲ. 


: ದೇವರ ದಯೆ, ಅದಕ್ಕೇನೂ ಕಡಿಮೆಯಾಗಿಲ್ಲ. ಆದರೆ 


ನಮಗೆ ತೊಂದರೆ ಆಗಿರೋದು ಇಲಿ, ಹೆಗ್ಗಣಗಳ 
ಕಾಟದಿಂದ. ಊರಿಗೆ ಊರೇ ತತ್ತರಿಸಿ ಹೋಗಿದೆ. 
ನಿಮಗೂ ಇದರ ಅನುಭವ ಆಗಿರಲೇಬೇಕು. 


(ಬೆಚ್ಚಿ ಹೌದು ಇಲಿಗಳು! ಖಂಡಿತ ಅವುಗಳ ಸಂಹಾರ 


ಆಗಲೇಬೇಕು. ನಿಮಗೆ ಮಾತ್ರ ಅಲ್ಲ, ನನಗೂ ಆ 
ಸಮಸ್ಯೆ ಭಯಂಕರವಾಗಿ ಕಾಡಿದೆ. ಎಲ್ಲಿ ನೋಡಿದರೂ 
ಅವುಗಳದೇ ಹಾವಳಿ. ಒಂದು ಇಲಿ ಸತ್ತರೆ ಹತ್ತು ಇಲಿ 
ಹುಟ್ಟಿಕೊಳಿವೆ. ಹೊಲ, ಗದ್ದೆ, ತೋಟ, ತುಡಿಕೆ, ಮನೆ, 
ಮಠ ಯಾವುದೂ ಬಿಟ್ಟಿಲ್ಲ. 


6 / ಡಾ. ವಿಜಯಾ ಸುಬ್ಬರಾಜ್‌ 


ಮುಂದಾಳು 


ಗೌಡ 


ಮುಂದಾಳು 


ಗೌಡ 


: ಹೌದು ಉಪಾಯ ಯೋಚಿಸಲೇಬೇಕು. 


ನಮ್ಮ ಮಕ್ಕಳಿಗೆ ತಿಂಡಿ ಇಲ್ಲ. 
: ಮಕ್ಕಳಿಗೇನು, ನಮಗೂ ಅಷ್ಟೇ! ತಿಂಡಿ ತೀರ್ಥಕ್ಕೆ, 


ನೆಮ್ಮದಿಯಾದ ನಿದ್ದೆಗೆ ದಿಂಬು, ದಾವಳಿ, ಹಾಸಿಗೆ, 
ಪಾಸಿಗೆ ಎಲ್ಲಕ್ಕೂ ಸಂಚಕಾರ. 


: ಯಾವ ಮಾಯದಲ್ಲಿ ಹೇಗೆ ವಕ್ಕರಿಸುತ್ತವೋ ಅರ್ಥವೇ 


ಆಗೋಲ್ಲ. ಭಟ್ಟರ ಜನಿವಾರ, ಐಗಳ ಪಂಚೆ, ಮಕ್ಕಳ 
ಪಾಟಿ ಚೀಲ, ಹೆಂಗಸರ ಜಡೆ, ಗಂಡಸರ ಅಂಗಿ 
ಪಂಚೆಗಳು - ಡಬ್ಬಗಳು, ಪಾತ್ರೆ ಪರಡಿ, ಧಾನ್ಯದ 
ಚೀಲಗಳು ಯಾವುದನ್ನೂ ಬಿಡದೆ ಧ್ವಂಸ ಮಾಡ್ತಿವೆ. 


: ಯಜಮಾನ್ರೆ, ಇವರ ಗೋಳು ಕೇಳಿದರಲ್ಲ! ನೀವೂ 


ಸೇರಿದಂತೆ ಊರಲ್ಲಿ ಯಾರಿಗೂ ನೆಮ್ಮದಿಯಿಲ್ಲ. 
ಹೌಹಾರಿ ಹೋಗಿದ್ದಾರೆ. ಇವುಗಳ ಸಂಹಾರ 
ನಿಯಂತ್ರಣದ ಬಗ್ಗೆ ಏನಾದರೂ ಉಪಾಂರು 
ಯೋಚಿಸಲೇಬೇಕು. 

ಹೇಗೆ 
ಮಾಡಬೇಕು, ಯಾರಿಂದ ಈ ಕೆಲಸ ಸಾಧ್ಯವಾಗಬಲ್ಲದು? 
(ಯೋಚಿಸುತ್ತಾನೆ) 


: ಯಜಮಾನರೇ ತಾವು ತಿಳಿದುಕೊಳ್ಳದಿದ್ದರೆ ಒಂದು 


ಸಲಹೆ! ಇಲಿಗಳನ್ನು ನಾಶಮಾಡಿ, ಸಮಸ್ಯೆ ಪರಿಹಾರ 
ಮಾಡಿದವುರಿಗ ಏನಾದರೂ. ಬಹುವರಾನ 
ಘೋಷಿಸಿದರೆ!? 


: (ಆಶ್ಚರ್ಯದಿಂದ... ಮೆಚ್ಚುಗೆಯಿಂದ) ಎಲಾ! ಎಲಾ! 


ಒಳ್ಳೇ ಉಪಾಯಾನೇ! (ಮುಂದಾಳಿನ ಕಡೆ ನೋಡಿ) 
ಭೇಷ್‌, ತುಂಬಾ ಒಳ್ಳೆ ಯೋಚನೆ. ಏನಯ್ಯ ನಿನ್ನ 
ಹೆಸರು? 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 7 


ಮುಂದಾಳು 


ಗೌಡ 


ಜನ 


ಗೌಡ 


: ಸ್ವಾಮಿ ನನ್ನನ್ನು ಬಸವಯ್ಯ ಅಂತ ಕರೀತಾರೆ. ಇವರ 


ಕಷ್ಟ ಪಡೋ ಪಾಡು ನೋಡಿ ಕರುಳು ಚುರ್‌ ಅಂದದ್ದಕ್ಕೆ 
ನಾನೂ ಇಲಿಗಳಿ೦ದ ಅನುಭವಿಸಿದ್ದಕ್ಕೆ ಇವರ ಜೊತೆ 
ಸೇರಿ ತಮ್ಮ ಮುಂದೆ ಕಷ್ಟ ಹೇಳ್ಳ್ಕೂಳ್ಳೋಕೆ ಬಂದೆ 
ಯಜಮಾನೆ. 


: ಹಾಗಾದ್ರೆ ಹೀಗೆ ಮಾಡೋಣ... ಯಾರು ಇಲಿಗಳಿಂದ 


ನಮ್ಮನ್ನು ಕಾಪಾಡ್ತಾರೋ, ಇಲಿಗಳೇ ಇಲ್ಲದಂತೆ 
ಮಾಡ್ತಾರೋ ಅವರಿಗೆ ಐದು ಸಾವಿರ ನಾಣ್ಯಗಳನ್ನು 
ಕೊಡ್ತೀವಿ ಅಂತ ಡಂಗುರ ಹೊಡಿಸಿ ನೋಡೋಣ. 


: (ತಮ್ಮ ತಮ್ಮಲ್ಲಿ, ಒಳ್ಳೆ ಉಪಾಯ. ಗೌಡರ ಮನಸ್ಸು 


ದೊಡ್ಡದು. ಹೀಗೆ ಮಾಡಿದರೆ ಯಾರಾದ್ರೂ ಮುಂದೆ 
ಬಂದೇ ಬರ್ತಾರೆ ಅಂದುಕೊಂಡು ಗೌಡರತ್ತ ತಿರುಗಿ) 
ದಣಿ, ನಿಮ್ಮ ಮನಸ್ಸು ಬಹಳ ದೊಡ್ಡದು. ನಮ್ಮ ಕಷ್ಟಾನ 
ಅರ್ಥ ಮಾಡಿಕೊಂಡಿದ್ದೀರಿ. ದೇವರು ನಿಮ್ಮನ್ನು ಚೆನ್ನಾಗಿ 
ಇಟ್ಟಿರಲಿ. ನಿಮ್ಮ ಮೇಲೆ ಅನ್ಯಾಯವಾಗಿ ಸಿಟ್ಟು 
ಮಾಡಿಕೊಂಡಿದ್ದೀವಿ. 


: ಹಾಗಾದ್ರೆ ನೀವೆಲ್ಲ ಈಗ ಮನೆಗೆ ಹೋಗಿ. ನಾನು 


ಉಳಿದವರನ್ನು, ಅಂದರೆ ಊರಿನ ತಲೆಯಾಳುಗಳನ್ನು 
ಕರೆಸಿ ಮಾತಾಡಿ ನಿರ್ಧಾರ ತಗೊಂಡು ಆಮೇಲೆ ನಿಮಗೆ 
ತಿಳಿಸೀನಿ. ಅವರ ಜೊತೆ ಚರ್ಚೆ ಮಾಡದೆ ಯಾವುದೂ 
ನಿರ್ಧಾರ ತಗೊಳ್ಳೋದು ಸರಿಹೋಗಲ್ಲ. 


೫%. ೫ ೫% 


8 / ಡಾ. ವಿಜಯಾ ಸುಬ್ಬರಾಜ್‌ 


ದೃಶ್ಯ - 2 


(ಊರಿನ ಚಾವಡಿ, ಒಂದು ಎಂಟು ಹತ್ತು ಜನ ಹಿರಿಯರು, ಪಂಚರು ಎಲ್ಲಾ 
ಸೇರಿದ್ದಾರೆ. ಮಧ್ಯದಲ್ಲಿ ಗೌಡರು ಕುಳಿತಿದ್ದಾರೆ. ಎಲ್ಲರೂ ಗಂಭೀರವಾದ ಆಲೋಚನೆಯಲ್ಲಿ 
ತೊಡಗಿದ್ದಾರೆ) 
ಗೌಡ : ಹೀಗೆ ತಲೆ ಮೇಲೆ ಕೈ ಹೊತ್ತು ಕೂತರೆ, ಸಮಸ್ಯೆ 
ಪರಿಹಾರ ಆಗೋಲ್ಲ. ಊರ ತುಂಬಾ ತುಂಬಿಕೊಂಡು 
ಮಂದಿ ಬದುಕು ಹಾಳು ಗೆಡವಿ, ಸಂಕಟ, ಸಮಸ್ಯೆ 
ತಂದಿಟ್ಟಿರೋ ಈ ರಾಕ್ಷಸ ಇಲಿಗಳ ಕಾಟದಿಂದ ಜನಾನ 
ಕಾಪಾಡೋದು ಹ್ಯಾಗೆ ಅಂತ ಯೋಚನೆ ಮಾಡಿ. 
ಏನ್ಮಾಡಿದರೆ ಇವುಗಳಿಂದ ಮುಕ್ತಿ ಸಿಗುತ್ತೆ ಅದನ್ನಾದರೂ 
ಹೇಳಿ, 

ಸುಬ್ಬಾಭಟ್ಟ : ಗೌಡರೇ ಎಷ್ಟು ತಲೆ: ಓಡಿಸಿದರೂ ಉಪಾಯ 
ಹೊಳೀತಾನೇ ಇಲ್ಲ. ಇದಕ್ಕೆ ಇರೋ ಒಂದೇ ಒಂದು 
ದಾರಿ ಅಂದ್ರೆ ಬೆಂಕಿ ಹಾಕಿ ಮೂಷಕ ಯಜ್ಞ ಮಾಡಿ 
ಬಿಡೋಣ. 

ತಿಮ್ಮೇಗೌಡ ಒಳ್ಳೇ ಸಲಹೆ ಕೊಟ್ಟಿರಿ ಭಟ್ಟರೆ. ಬೆಂಕಿ ಹಾಕಿ ಊರನ್ನೇ 
ಸುಡೋ ಯೋಚನೆ ಮಾಡಿದ್ದೀರಾ ಹೇಗೆ? ಅವುಗಳಿಗೆ 
ಬೆಂಕಿ ಹಾಕಿದರೆ ನಮ್ಮ ಮನೇ ಮಠ ಮಂದಿ ಮಾರು 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 9 


ಹಿರಿಯರು 


ಗೌಡ 


ಗೌಡ 


ಎಲ್ಲಾ ಅವುಗಳ ಜೊತೆಗೇ ಆಹುತಿ ಆಗುತ್ತೆ. ಅಗ್ನಿ 
ದೇವರ ಬಾಯಿಗೆ ನಾವೂ ಒಳ್ಳೇ ರಸಕವಳ ಆಗೀವಿ. 


: ಹಾಗಾದರೆ ಏನ್ಮಾಡಬೇಕು, ನೀವೇ ಹೇಳಿ. 
: ನನಗನಿಸುತ್ತೆ, ಇಂತಹ ಪರಿಸ್ಥಿತಿಯಲ್ಲಿ ಊರು ಬಿಟ್ಟು 


ಹೋಗೋದೇ ಎಲ್ಲರಿಗೂ ಕ್ಷೇಮ. 


: ಊರು ಬಿಟ್ಟು ಹೋಗೋದೇ? ಸಾಧ್ಯಾನೇ ಇಲ್ಲ. 


ಇಲ್ಲಿರೋದೆಲ್ಲ ಬಿಟ್ಟು ಅಲ್ಲಿ ಹೋಗಿ ಬದುಕೋದು 
ಹೇಗೆ? ಇಲಿಗಳು ಸಾಮ್ರಾಜ್ಯ ಆಳಿಕೂಂಡು ಇರಲೀಂತ 
ಬಿಟ್ಟು ಬಿಡೋದೆ? 


: ಹೋಗಲಿ ಬಿಡಿ. ೦ಶಾಮದೋೊ ಉಪಾಂರು 


ಹೊಳೀಲಿಲ್ಲಾಂದೆ, ದೇವರ ಮೇಲೆ ಭಾರ ಹಾಕಿ, 
ಬರೋದನ್ನೆಲ್ಲ ಅನುಭವಿಸೋಣ. 


ತ ಇಷ್ಟೊಂದು ನಿರಾಶರಾಗೊದು ಬೇಡ. ನಾನು ಇದಕ್ಕೆ 


ಒಂದು ಉಪಾಯ ಆಲೋಚಿಸಿದ್ದೀನಿ. ದುಡ್ಡಿನ ಆಸೆ 
ತೋರಿಸಿದರೆ ಯಾರಾದರೂ, ಎಂಥಾ ಕಲಸಕ್ಕಾದರೂ 
ಮುಂದೆ ಬರ್ತಾರೆ, ಅದಕ್ಕೆ ನಾನು ಹೇಳಿದ್ದೀನಿ ಇಲಿಗಳನ್ನು 
ಕೊಂದು ನಮ್ಮನ್ನೆಲ್ಲ ಅವುಗಳ ಕಾಟದಿಂದ ಯಾರು 
ಪಾರು ಮಾಡ್ತಾರೋ ಅವರಿಗ ಐದು ಸಾವಿರ 
ನಾಣ್ಯಗಳನ್ನು ಕೊಡ್ತೀನಿ. 


: (ಆಶ್ವಂರ್ಶುಚಕಿತರಾಗಿ) ಹಾಂ! ಐದು ಸಾವಿರ 


ನಾಣ್ಕಿಗಳೇ!! ಇದು ದುಬಾರಿಯಾಯ್ತು. 


: ಸ್ವಾಮಿ ನೀವೆಲ್ಲ ಹೀಗೆ ಬಾಯಿ ಬಿಡೋದರಲ್ಲಿ ಆಶ್ಚರ್ಯ 


ಏನೂಇಲ್ಲವಾದರೂ, ದುಡ್ಡಿನ ಆಸೆ ತೋರಿಸದಿದ್ದರೆ 
ಇಂತಹ ಪ್ರಚಂಡ ಕೆಲಸಕ್ಕೆ ಯಾರೂ ಬರೊಲ್ಲ. ಮೊದಲು 
ಯಾರಾದರೂ ಬರ್ತಾರಾ ನೋಡೋಣ. ಕೆಲಸ ಆಗಲಿ. 
ಮುಂದಿನ ಮಾತು ಆಮೇಲೆ. 


10 / ಡಾ. ವಿಜಯಾ ಸುಬ್ಬರಾಜ್‌ 


ಗೌಡ 


: ಓ ಹಾಗೋ! ಹಾಗಾದ್ರೆ ನೀವು ಹೇಳಿದಂತೆಯೇ ಆಗಲಿ. 


ಕೂಡಲೇ ಡಂಗುರ ಹೊಡೆಸಿ. ಹೇಗಿದ್ದರೂ ನಮ್ಮ 
ಡಂಗುರದ ಮಾದಣ್ಣ ಇದ್ದಾನಲ್ಲ. 


: ಆಯ್ತು ಈಗಲೇ ಅವನನ್ನು ಕರೆಸಿ ಡಂಗುರ 


ಹೊಡೆಸುತ್ತೇನೆ. ಇನ್ನು ನಾವು ನಮ್ಮ ನಮ್ಮ ಮನೆಗಳಿಗೆ 
ಹೋಗೋಣ. ಮತ್ತೆ ನಾಳ ಸಭೆ ಸೇರಿ, ನಮ್ಮ ಕೆಲಸ 
ಎಲ್ಲೀವರೆಗೆ ಬಂತು ನೋಡೋಣ. ಆಗ್ಗಹುದಲ್ಲ. 
(ಎಲ್ಲರೂ ಎದ್ದು ಹೊರಡಲು ಅನುವಾಗುವರು. ಬೆಳಕು 
ಮಂದವಾಗುತ್ತದೆ) 


೫ ೫ x 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / || 


ದೃಶ್ಯ - 3 


(ನಾಲ್ಕೂ ಬೀದಿಗಳೂ ಸೇರುವ ಚೌಕ. ಡಂಗುರ ಬಾರಿಸುತ್ತಾ ಡಂಗುರದ ಮಾದಯ್ಯನ 
ಪ್ರವೇಶ. ಡಂಗುರದ ಸದ್ದಿಗೆ ಮಕ್ಕಳು, ಹಿರಿಯರು, ಕಿರಿಯರು ಕೆಲವರು ಹೆಂಗಸರೂ 
ಬೇರೆ ಬೇರೆ ಕಡೆಯಿಂದ ಬಂದು ಗುಂಪು ಸೇರುತ್ತಾರೆ.) 
ಡಂಗುರದವ : ಕೇಳ್ರಪೊ ಕೇಳಿ. ಬೊಮ್ಮನ ಅಳ್ಳಿ ಮಂದಿ ಎಲ್ಲಾ ಕೇಳ್ತಿ, 
ಈ ಅಳ್ಳೀಲಿ ಎಚ್ಚಾಗಿರೋ ಇಲಿಗಳ ಕಾಟ ನೋಡಿ 
ಗೌಡ್ರು, ಯಾರು ಇಲಿಗಳನ್ನು ಕೊಲ್ತಾರೋ ಅವಯ್ಯನಿಗೆ 
ಐದು ಸಾವ್ರ ನಾಣ್ಯ ಕೊಡ್ತಾರಂತಪೊ... ನಿಮ್ಮಲ್ಲಿ 
ಯಾರಾದರೂ ಮುಂದಾಗಿ ಬರೋದಾದ್ರೆ ಸೈ. 
ಗೌಡ್ರತಾವಕೆ ಓಗಿ ಮಾತಾಡೌದು. 
(ಅಷ್ಟರಲ್ಲಿ ಕಿಂದರಿ ಸದ್ದು ಕೇಳಿಸುತ್ತೆ. ಜನ ಆ ಸದ್ದು 
ಬರುವ ದಿಕ್ಕಿಗೆ ನೋಡುತ್ತಾರೆ) 

ಹಾಡು : ಇದೊ ಇದೊ ಬಂದನು 
ಕಿ೦ದರಿ ಜೋಗಿ 
ಜೋಗಿಯಲ್ಲವಿವ 
ಮನ್ಮಥ ಭೋಗಿ 
ನೋಡಲು ನೋಡಲು 

» ಬಲು ಬಲು ಸುಂದರ 
12 / ಡಾ. ವಿಜಯಾ ಸುಬ್ಬರಾಜ್‌ 


ನುಡಿಸುವ ಕಿಂದರಿ 

ಕೇಳಲು ಮಧುರ 

ಮೈಯ ಮಾಟವೋ 

ಕಣ್ಣ ನೋಟವೋ 

ಹೊಳಪು ಬಿಳುಪುಗಳ 

ಮಿಂಚು ಕೂಟವೋ 

ನುಡಿಸುವ ಕಿಂದರಿ 

ಯಿಂದಲೆ ಸ್ವರಗಳು 

ಸವಿಯ ಹೊಮ್ಮಿಸುತ 
ಧುಮುಧುಮುಕಿದವು 

ನೆರೆದ ಮಂದಿಯ ಮನ 
ಬೆರಗಾದವು! ಮಾತು ಮರೆತವು 
ಯಾವ ಲೋಕದಿ೦ 

ಬಂದನೊ ಇವನು 

ದಿಟ ದಿಟ ಇವನಹ 

ಕಿನ್ನರ ಲೋಕದ ದೇವದೂತನು 
ನಮ್ಮ ಅಳಲನು ಆರಿಸಲೆಂದು 
ಬೇಗೆ ಬವಣೆಗಳ ತೀರಿಸಲೆಂದು 
ಬಂದಿಹನಹನು ಬಂದಿಹನಹನು 
ಎನುತಮಂದಿಯು 

ಮುದದಲಿ ನಲಿದು 

ಬಾ ಬಾ ಕಿಂದರಿ ಜೋಗಿಯೆ ಬಾ 
ನಮ್ಮೂರಿನ ರಕ್ಷೆಗೆ 

ಬೇಗದಿ ಬಾರೈ ಗೌಡರ ಕಾಣೈ 
ಗೌಡರ ಕಾಣೈ 

(ಜನ ಅವನ ಸುತ್ತ ನೆರೆಯುತ್ತಾರೆ) 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 13 


ಕಿಂದರಿಜೋಗಿ: ಗೆಳೆಯರೆ ದುಗುಡವ 
ಅರಿತಿಹೆನು ಗೌಡರ 
ಕಾಣಲು ಬಂದಿಹೆನು 
ಬನ್ನಿರಿ ಕೂಡಿ ಸಾಗುವ ಅಲ್ಲಿಗೆ 
ನುಡಿಸಿ ಷರತನು 
ತಿಳಿಯುವ ಮೆಲ್ಲಗೆ 

ಜನರೆಲ್ಲ  : ಬಾರಯ್ಯ ಬಾ ಮಹಾನುಭಾವ. ಆಪತ್ಥಾಂಧವ. ಆದಷ್ಟು 
ಬೇಗ ಗೌಡರನ್ನು ಮಾತಾಡಿಸಿ ನಮ್ಮನ್ನು ಆ ಮೃತ್ಯು 
ರೂಪದ ಇಲಿಗಳಿಂದ ಕಾಪಾಡಯ್ಯ 
(ಎಂದು ಹೇಳುತ್ತಾ ಕಿ೦ದರಿ ಜೋಗಿಗೆ ದಾರಿ ತೋರಿಸುತ್ತಾ 
ಸಾಗುತ್ತಾರೆ.) 


14 / ಡಾ. ವಿಜಯಾ ಸುಬ್ಬರಾಜ್‌ 


ದೃಶ್ಯ - - 


(ಚಾವಡಿಯಲ್ಲಿ ಗೌಡರು ಊರ ಹಿರಿಯರ ಜೊತೆ ಕುಳಿತಿದ್ದಾರೆ. ಮುಖದಲ್ಲಿ ಚಿಂತೆ 
ಮೊದಲಿನ ಹಾಗೆ ಕಾಣುತ್ತಿದೆ.) 


ಜನ 


ಗೌಡರು 


ಕಿಂದರಿಜೋಗಿ: 


: (ಪ್ರವೇಶಿಸಿ) ಯಜಮಾನರೇ, ಯಜಮಾನರೇ ನಮ್ಮ 


ಅದೃಷ್ಟ ಕೂಡಿ ಬಂತು. ಈ ಕಿಂದರಿಜೋಗಿ ಬೇರೆ 
ಯಾವುದೋ ಲೋಕದಿಂದ ಬಂದಿದ್ದಾನೆ. ಸುಂದರವಾಗಿ 
ಕಿಂದರಿ ನುಡಿಸುತ್ತಾನೆ. 


: (ಸ್ಪಲ್ಪ ಸಿಟ್ಟಿನಿಂದ) ನಿಮಗೇನು ಹುಚ್ಚು ಗಿಚ್ಚು 


ಹಿಡಿದಿದೆಯೋ ಹೇಗೆ? ಇಲಿಗಳನ್ನ ಕೂಲ್ಲೋಕೆ ಕತ್ತಿ, 
ಕಠಾರಿ, ಔಷಧಿ ಬೇಕೆ ಹೊರತು ಕಿಂದರಿ ಅಲ್ಲ. 
ನಮಗೇನು ಇಲ್ಲಿ ಕಛೇರಿ ಮಾಡಬೇಕಾಗಿದೆಯೇ? 
ಕಿಂದರಿ ನುಡಿಸಿ ಹಾಡುವವನನ್ನು ಕರ್ಕೊಂಡು 
ಬಂದಿದ್ದೀರಿ. ನಿಮ್ಮ ಬುದ್ಧಿಗೆ ಅಷ್ಟು ಬೆಂಕಿ ಹಾಕ| 
ಸ್ವಾಮಿ, ಹೀಗೆಲ್ಲಾ ಸಿಟ್ಟಲ್ಲಿ ಮಾತಾಡೋದು ಸರಿ ಅಲ್ಲ. 
ನೀವು ನನ್ನನ್ನು ಏನೂಂತ ತಿಳ್ಕೂಳ್ಳೋಕೆ ಹೋಗ್ತೆ 
ಬಡಪಾಯಿಗಳ ಮೇಲೆ ರೇಗಾಡ್ತಿದ್ದೀರಿ. 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 15 


ಗೌಡ 


ಕಿಂದರಿಜೋಗಿ: 


ಗೌಡ 
ಕಿಂದರಿಜೋಗಿ: 
ಗೌಡ 


ಕಿಂದರಿಜೋಗಿ: 


ಹೌದಯ್ಯ ಹೌದು. ನಾನು ರೇಗಾಡ್ತಿದ್ದೀನಿ ನಿಜ. ಈಗ 


ನೀನು ಹೇಳು, ನೀನೇನು ಮಹಾ ಆಗಿದ್ದೀಯಾಂತ? 
ಯಾರೂಂತ! ಎಲ್ಲಿಂದ ಬ೦ದಿದ್ದೀ ಅಂತ) 

ಸ್ವಾಮಿ ಗೌಡರೇ ನಾನು ಕಿಂದರಿ ಜೋಗಿ. ತಪಸ್ಸು 
ಮಾಡಿ ಕಿಂದರಿ ಬಾರಿಸುವ ಕಲೆಯನ್ನು ಶಿವನ 
ಬಂಟನಾದ ಭಂಗಿಯಿಂದ ಕಲಿತಿದ್ದೀನಿ. ಶಿವನ 
ಅನುಗ್ರಹದಿಂದ ನನಗೆ ನನ್ನ ಕಿ೦ದರಿಗೆ ಅಲೌಕಿಕ ಶಕ್ತಿ 
ಲಭಿಸಿದೆ. ನಾನು ನುಡಿದರೆ ಕಿನ್ನರ ಲೋಕವೆ ಬೆಚ್ಚಿ 
ಬೀಳುತ್ತದೆ. ಇದಕ್ಕೆ ಮಾಂತ್ರಿಕ ಶಕ್ತಿಯಿದೆ. ಕಿ೦ದರಿಗೆ 
ಬೆರಳು ಹಚ್ಚಿದರೆ ಸಾಕು, ಅದ್ಭುತ ಲೋಕಗಳು 
ತೆರೆದುಕೊಳ್ಳುತ್ತವೆ. ಪಶು ಪಕ್ತಿ ಪ್ರಾಣಿ ಮನುಷ್ಯರು 
ಯಾರೇ ಆದರೂ ನನ್ನ ಹಿಂದೆ ಬರಲೇಬೇಕು. ಅಂತಹ 
ಆಕರ್ಷಕ ಶಕ್ತಿ ಇದೆ. ನನ್ನ ಕಿಂದರಿಗೆ ನಿಮ್ಮ ಇಲಿಗಳೇನು 
ಮಹಾ! 


ಆಯ್ತಯ್ಯ. ನಿನ್ನ ಮಾತುಗಳನ್ನು ನಂಬ್ಯೇನೆ. 


ಹಾಗಾದರೆ ನಿಮ್ಮ ಷರತ್ತು? 


ತ ನೋಡಪ್ಪಾ ಒ೦ದು ಬಿಡದಂತೆ ಇಲಿಗಳನ್ನು ಮುಗಿಸಿಬಿಟ್ಟೆ 


ಅಂದ್ರೆ ಐದು ಸಾವಿರ ನಾಣ್ಯಗಳನ್ನು ಕೊಡ್ತೇನೆ. ನಿನ್ನ 
ಕೆಲಸ ನನ್ನ ಮನಸಿಗೆ ಬ೦ದರೆ, ಮೇಲೆ ಇನ್ನೂ ಒಂದು 
ಸಾವಿರ ಕೊಡ್ತೇನೆ. ದಯವಿಟ್ಟು ಈ ಕೆಲಸ ಮಾಡಿ 
ಪುಣ್ಯಕಟ್ಟಿಕೋ ಮಹಾನುಭಾವ. ಬೇಕಾದರೆ ಈ 
ಊರನ್ನೇ ನಿನಗೆ ಒಪ್ಪಿಸಿ ಬಿಡ್ತೇವೆ. 

ಬೇಡ, ಬೇಡ ಸ್ವಾಮಿ. ನಾನೇನೂ ಅಷ್ಟು 
ದುರಾಸೆಯವನಲ್ಲ. ಏನೋ ನಿಮ್ಮ ಗೋಳು ಆ ಶಿವನ 
ಕಿವಿ ಮುಟ್ಟಿರಬೇಕು. ನನ್ನ ಕನಸಿನಲ್ಲಿ ಕಾಣಿಸಿಕೊಂಡು 


16 /ಡಾ. ವಿಜಯಾ ಸುಬ್ಬರಾಜ್‌ 


ಇಾರಾರ್ತಾರಾರಾದಾತಾ ದ ee ----ಇ 
| ಯಯ ಜಾ 


ಟ್‌, 
ವ 4 ಬಿಬಿ ನ ಹಮ 


BEE ಓಮ ಸುಂ ಬ್ಯ 
ES 


ಕಿಂದರಿ ಜೋಗಿ... ಪುಣಕೋ 


CREE i 


CATT ಸಾಜಾ ಜಘ 


DF ETO TST SEE 


ta 2 
po 


ಕಾಗೆ ಕಲಿತ ಪಾಠ / 17 


ಗೌಡ 


ಕಿಂದರಿಜೋಗಿ: 


ಹಿರಿಯರು 


ಇಲ್ಲಿಗೆ ಹೋಗು ಎಂದ. ಸರಿ. ಒಳ್ಳ ಕೆಲಸ. ಊರಿಗೆ 
ಉಪಕಾರ ಮಾಡಿದ ಹಾಗೆ ಆಗುತ್ತೆ ಅಂತ ಬಂದೆ. 
ಇಲ್ಲೀವರೆಗೆ ಎಷ್ಟೊಂದು ಇಲಿಗಳನ್ನು ಕೊ೦ದಿದ್ದೇನೋ 
ನನಗೇ ಲೆಕ್ಕವಿಲ್ಲ. ಎಲ್ಲಿ ಇಲಿಗಳ ಕಾಟವೆಂದರೆ ಅಲ್ಲಿ 
ನಾನೇ ಹಾಜರ್‌, ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಬಹುಶಃ 
ಈ ಮೂಷಿಕಾಕ್ರಮಣ ತಡೆಯೋಕೆ ಸಾಧ್ಯವಾಗೊಲ್ಲ. 
ಆದರೆ ನಾನು ಅವರಿಗೂ ಸಹಾಯ ಮಾಡಬಲ್ಲೆ. 


ಆಯ್ತಾಯ್ತು ಮಹಾನುಭಾವ. ನಿನ್ನ ಪ್ರತಾಪವನ್ನು 


ಮಾತಿನಲ್ಲೇ ಬರಿದು ಮಾಡಬೇಡ. ಮೊದಲು ಕೆಲಸ 
ಮುಗಿಸು, ನಮ್ಮೂರಿನ ಇಲಿಗಳಿಗೊಂದು ಗತಿ ಕಾಣಿಸು. 
ಮಾತಿನ ಶೂರತ್ವ ಅರ್ಥ ಮಾಡಿಕೊಂಡಿದ್ದೇವೆ. ನಿನ್ನ 
ಕೆಲಸದ ಶೂರತ್ವಾನ ಬೇಗ ತೋರಿಸು. 

ಆಯ್ತು ಹಿರಿಯರೇ, ನೀವು ಹೇಳಿದ ಹಾಗೆ ಒಂದು 
ಇಲಿಯ ನೆರಳೂ ಉಳಿಯದ ಹಾಗೆ ಮಾಡ್ತೀನಿ. ಆದರೆ 
ಒಂದು ಎಚ್ಚರಿಕೆ, ಮಕ್ಕಳು ಯಾರೂ ಹೊರಗೆ 
ಬರಬಾರದು. ಅವರನ್ನು ಒಳಗೇ ಕೂಡಿ ಹಾಕಿ. 
ಇಲ್ಲವಾದಲ್ಲಿ ಅವರೂ ಇಲಿಗಳ ಜೊತೆ ಜೊತೆಗೇ 
ಬಂದು ಬಿಡ್ತಾರೆ ಮತ್ತು ಜೊತೆಗೇನೇ ಸಾಯ್ತಾರೆ. 


ಸದ್ಯ ಮಾರಾಯ ಮಕ್ಕಳಿಗೆ ಆ ಗತಿ ಕಾಣಿಸಬೇಡ. 


ನಮಗೆ ಬೇಕಾಗಿರೋದು ಇಲಿಗಳ ಸಾವು ಹೊರತು 
ಮಕ್ಕಳದಲ್ಲ. ಸರಿ, ಮಾತಲ್ಲೇ ಮುಗಿಸಿಬಿಡಬೇಡ. ನಡಿ 
ಕೆಲಸಕ್ಕೆ ಶುರು ಹಚ್ಚೋ. 


೫% ೫ ೫% 


18 / ಡಾ. ವಿಜಯಾ ಸುಬ್ಬರಾಜ್‌ 


ದೃಶ್ಯ - ವ್ರ 


(ಮೇಳ 2 ಭಾಗಗಳಲ್ಲಿ ಎಡಬದಿಗೆ ಬಲಬದಿಗೆ ನಿಂತಿದೆ. ಹಿ೦ದಿನಿ೦ದ ಕಿ೦ದರಿ ನಾದ 
ಕೇಳಿಸುತ್ತದೆ. ಸ್ವಲ್ಪ ಹೊತ್ತು ಮೇಳದವರು ಸುತ್ತ ಕಣ್ಣಾಡಿಸಿ ತಮ್ಮ ತಮ್ಮ ಪಾರ್ಶ್ವಗಳನ್ನು 
ನೋಡುತ್ತಾರೆ) 
ಎಡ ಮೇಳ : ಏನಿದು ಏನಿದು ನಾದವಿದೆಲ್ಲಿ 

ಪದ್ಯದ ಇನಿದನಿ 

ಸವಿದನಿ 

ಮೋಡಿಯ ತೆರದಿಲಿ 

ಮನಗಳ ತೂಗಿದೆ 

ಮೈಗಳ ಮರೆಸಿದೆ 

ಕಿಂದರಿ ಕೈಯಲಿ 

ಹಿಡಿದಹನಾರೋ 

ಇತ್ತಲೆ ಬರುತಿಹ ಹಿಂದೆ ಅದಾರೋ, 
ಬಲ ಮೇಳ : (ಎಡಮೇಳ ಹೇಳಿದ ದಿಕ್ಕಿನತ್ತ ತಿರುಗಿ) 

ಅರೆ ಅರೆ ಹಿಂದೆ ಬರುತಿಹರು 

ಹಿಂಡು ಹಿಂಡಲಿ ತುಂಬಿಹರು 

ನೋಡಿದರವರು ಜನರಂತಿಲ್ಲ 

ಪಿಲ ಪಿಲ ಬಳ ಬಳ ಬರುತಿಹವೆಲ್ಲ 

ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 19 


ಆಹಾ! ಅವುಗಳು ಬೇರೇನಲ್ಲ 
ಇಲಿಗಳು ಇಲಿಗಳು ತುಂಬಿಹವು 
ಓಡುತ ಹಾರುತ ಕುಣಿಯುತ ಕೆನೆಯುತ 
ಸಂಭ್ರಮದಲಿ ಜೋಗಿಯ ಹಿಂದೆ 
ನೂಕುತ ನುಗ್ಗುತ ಸರ್ಧಿಸಿ ಮುಂಧೆ 
ಎಡ ಮೇಳ : ಏನಿದು ಏನಿದು ಅಚ್ಚರಿಯು 
_ ಪ್ರಳಯ ಜಲದೊಳು ಉಕ್ಕಿ ಹರಿದಿವೆ 
ಜಗವೇ ತಮದೆಂದೆನುತ ಮೆರೆದಿವೆ 
ಸಣ್ಣಿಲಿ, ದೊಡ್ಡಿಲಿ, ಮೂಗಿಲಿ ' 
ಸೊಂಡಿಲಿ, ಕರಿಯಿಲಿ, ಬಿಳಿಯಿಲಿ 
ಬಣ್ಣ ಬಣ್ಣದ ವಿವಿಧ ಗಾತ್ರದ 
ಇಲಿಗಳ ಹಿಂಡದು ನುಗ್ಗಿ ಬರುತಿದೆ 
ಕಿ೦ದರಿ ನಾದಕೆ ನಲಿದು ಒಲಿದಿವೆ 
ಬಲ ಮೇಳ : ಅಲ್ಲಿಗೆ ಜೋಗಿಯು ಕರೆದೊಯ್ಯುವನೋ 
ಕರೆದೊಯ್ಯುವನೋ 
ಇಲಿಗಳನ್ನೆಲ್ಲ ಏನ ಮಾಡುವನೋ 
ಕೇಳಲೇ ಬೇಕು, ಹೇಳುವರಾರು? 
(ಅತ್ತ ಇತ್ತ ನೋಡುವರು. ಅಷ್ಟರ್ಲಿ ನಾಲ್ಕು ಜನ 
ಮಾತಾಡಿಕೊಳ್ಳುತ್ತಾ ಬರುವರು) 
ಮೇಳದವರು : ಅಯ್ಯ ನೀವಲ್ಲ ಎಲ್ಲಿಂದ ಬರುತ್ತಿದ್ದೀರಿ? ನಿಮ್ಮ 
ಮುಖದಲ್ಲಿ ಏನೋ ಸಂತೋಷ ಕಾಣಿದೆ. 
1ನೇ ವ್ಯಕ್ತಿ : ಯಾಕೆ ಅಣ್ಣಂದಿರೆ. ನಿಮಗೆ ವಿಷಯ ಏನೂಂತಲೇ 
ಗೊತ್ತಿಲ್ವೆ. ನಮ್ಮೂರಿನ ಇಲಿಗಳ ಕತೆ ಗೊತ್ತಿಲ್ಲೇನು? 
ಮೇಳದವರು : ಇಲಿಗಳ ಕತೆ ಗೊತ್ತಿಲ್ಲ. ಆದರೆ ಈಗ ತಾನೇ ಹಿಂಡು 
ಹಿಂಡು ಇಲಿಗಳು ಕಿಂದರಿ ಜೋಗಿಯೊಬ್ಬನ ಹಿಂದೆ 
ಹೋದದ್ದನ್ನು ನೋಡಿದೆವು. ನಮಗೆ ಅದೇ 


20 / ಡಾ. ವಿಜಯಾ ಸುಬ್ಬರಾಜ್‌ 


2ನೇ ವ್ಯಕ್ತಿ 


3ನೇ ವ್ಯಕ್ತಿ 


4ನೇ ವ್ಯಕ್ತಿ 


ಜನರ ಗುಂಪು: 


ಆಶ್ಚರ್ಯವಾದದ್ದು. ಅವನ ಹಿಂದೆ ಇಲಿಗಳು 
ಹೋದಡ್ದೇಕೆ, ಹೋದದ್ದಾದರೂ ಎಲ್ಲಿಗೆ? ಅದೇ ನಮಗೆ 
ತಿಳೀತಿಲ್ಲ. 


ಸ್ವಾಮಿ ಆ ಇಲಿಗಳ ಸಂಹಾರ ಮಾಡಿಸಬೇಕಂತಲೇ 


ಆತನನ್ನು ಕರೆಸಿದ್ದು. ಅವನ ಕಿ೦ದರಿ ಮೋಡಿಗೆ ಬಿದ್ದು 
ಅವನ ಹಿಂದೆ ಇಲಿಗಳು ಹೋದವು. ಆ ಜೋಗಣ್ಣ 
ಕಿ೦ದರಿ ನುಡಿಸ್ತಾ ನುಡಿಸ್ತಾ ಅವುಗಳನ್ನೆಲ್ಲ ಕರಸ್ಕೊಂಡು 
ನದಿ ಕಡೆಗೆ ನಡೆದ. ಪೆದ್ದು ಇಲಿಗಳಿಗೆ ತಾವು ಎಲ್ಲಿ 
ಹೋಗ್ತಿವೆ ಅನ್ನೋದೇ ಗೊತ್ತಾಗದೆ ನೀರಲ್ಲಿ ಇಳಿದು 
ಮುಳುಗಿ ಸತ್ತು ಹೋದವು. ಹೆಣಗಳಾಗಿ ತೇಲಾಡಿದವು. 


ತ ಅದಕ್ಕೇ ನಮಗೆ ಈ ಪಾಟೀ ಸಂತೋಷ. ಇನ್ನೂ 


ಮಂದಿ ಎಲ್ಲಾ ಜಯಕಾರ ಮಾಡ್ತಾ ಬತ್ತಾವೆ. ಎಷ್ಟೋ 
ದಿವದಿಂಡ ಸತಾ. ಸುಣಾಗಿದ.: ಜನಕೆ” ಪಾಣ 

0 ಔಣ ಡಾ ರ ಡು 
ಬ೦ದಾಂಗಾಯ್ತು. 


: ಬನ್ರಯ್ಯ ನೀವೂ ನಂಜೊತೆ ಊರ್ನಲ್ಲಿ ಮಾಡ್ಕೋಳ್ಳೂ 


ಹಬ್ಬದಲ್ಲಿ ಸೇರ್ಕೊಳ್ಳಿ ಕಿಂದರಿಜೋಗಿಯ ಮೋಡಿ ನೋಡಿ 
ಖುಷಿ ಪಟ್ಟ ಮಂದಿ ಹಾಡೇಳ್ತಾ ಬರ್ತಾವೆ. 
ಏನಧ್ಭುತ ಈ ಜೋಗಿಯದು 

ಕಿ೦ದರಿ ನುಡಿಸಿರೆ ನಾದಕೆ ಮಿಗಿಲು 
ಪರಿಪರಿ ಸವಿಗಳನುಣ್ಣುವ ಬಯಕೆ 
ಎಲ್ಲೆಲ್ಲೂ ಸವಿತಿನಿಸಿನ ರಾಶಿ 
ನೀರೂರಿಸುವ ಪಾಕಗಳು 

ಬಗೆ ಬಗೆ ತಿನಿಸಿನ ತಟ್ಟೆಗಳು 

ಬಾಬಾ ಎನ್ನುತ ಕರೆದವು ನಮ್ಮ 
ಹೋದರಲ್ಲಿಗೆ ಬರಿಭ್ರಮೆಯೋ ತಮ್ಮ! 
ಆದರೂ ಜೋಗಿಯ ಮಾಯೆಯಲಿ 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 21 


ಅ ಎ | 
cul ಮ 


PSUR BSE SESE AON] | 


ಲ್‌ 


ಬಸ್ಯ 


peu (ಸ a eS ಮೂಸ ಹು 
We ಗ 


ಬೆರಗೊ ಬೆರಗು ತುಂಬಿಹುದಲ್ಲ 

ಬನ್ನಿರಿ ಬನ್ನಿರಿ ಬಳಿ ಸಾಗೋಣ 

ಗೌಡರ ಕಂಡದ್ದುತ ತಿಳಿಸೋಣ. 

ಎಂದು ಸಾಗುವರು. ಮೇಳಗಳೂ ಎಲ್ಲರನ್ನೂ ಹಿಂಬಾಲಿಸಿ 
ಹೋಗುವರು. 


೫ % ೫ 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 23 


ದೃಶ್ಯ - 6 


(ಗೌಡರು ಚಾವಡಿಯಲ್ಲಿ ಕುಳಿತಿದ್ದಾರೆ. ಸಾಕಷ್ಟು ಮಂದಿ ಅವನ ಸುತ್ತಲೂ ನೆರೆದಿದ್ದಾರೆ. 
ಅವರ ಮುಂದೆ ಕಿಂದರಿಜೋಗಿ ಕಾಣಿಸಿಕೊಳ್ಳುತ್ತಾನೆ.) 
ಕಿಂದರಿಜೋಗಿ: ಗೌಡರೇ, ನನ್ನ ಮಾತಿನಂತೆ ನಾನು ನಿಮ್ಮೂರಿನ 


ಗೌಡ 


ಇಲಿಗಳನ್ನು ಸಂಹರಿಸಿದ್ದೇನೆ. ಇನ್ನು ನಿಮಗೆ ಇಲಿಗಳಿಂದ 
ಯಾವ ತೊಂದರೆಯೂ ಇಲ್ಲ. ನೀವೆಲ್ಲ ನಿರಾತಂಕವಾಗಿ 
ಇರಬಹುದು. ದಯವಿಟ್ಟು ನೀವು ಮಾತುಕೊಟ್ಟಂತೆ 
ಆರು ಸಾವಿರ ನಾಣ್ಯಗಳನ್ನು ಕೊಟ್ಟು ಬಿಡಿ. 


: (ಆಶ್ಚರ್ಯದಿಂದ) ಏನು ಆರು ಸಾವಿರ ನಾಣ್ಯಗಳೇ! 


ನೀನು ಮಾಡಿರುವ ಜುಜುಬಿ ಕೆಲಸಕ್ಕೆ ಆರು ಸಾವಿರ 
ಕೊಡಬೇಕೆ? ನೀನು ಮಾಡಿದ್ದೇನು, ಮಹಾ 
ಘನಕಾರ್ಯ! ಸುಮ್ಮನೆ ನಿನಗೋಸ್ಕರ ನೀನು ಕಿಂದರಿ 
ಬಾರಿಸಿಕೊಂಡೆ. ಇಲಿಗಳು ತಮ್ಮ ತಾವೇ ಹೋಗಿ ನೀರಲ್ಲಿ 
ಬಿದ್ದವು. ನೀನೇನು ಕತ್ತಿ, ಕಠಾರಿ ಹಿಡ್ಕೊಂಡು ಯುದ್ಧ 
ಮಾಡಿದೆಯಾ? ಕಷ್ಟಪಟ್ಟು ಊರೆಲ್ಲಾ ಹುಡುಕಾಡಿ 
ಇಲಿಗಳನ್ನ ಎಳ್ಳೂಂಡು ಬಂದೆಯಾ....? ಹೋಗಯ್ಯಾ 


24 / ಡಾ. ವಿಜಯಾ ಸುಬ್ಬರಾಜ್‌ 


ಕಿಂದರಿಜೋಗಿ: 


ಗೌಡ 


ಕಿಂದರಿಜೋಗಿ: 


ಹಿರಿಯರು 


ಗೌಡ 


ಹಿರಿಯರು 
ಕಿಂದರಿಜೋಗಿ: 


ಹೋಗು ಸಾವಿರಾರು ನಾಣ್ಯ ಕೊಡೋಕೆ ನಿಮ್ಮಪ್ಪನ 
ಗಂಟೇನು ಮಡಗಿದ್ದೀಯ? 

ಯಜಮಾನ್ರೇ ನೀವು ಮಾಡ್ತಿರೋದು ಸರಿ ಅಲ್ಲ. ಕೊಟ್ಟ 
ಮಾತು ಉಳಿಸಿಕೊಳ್ಳೋದು ನಿಮ್ಮ ಧರ್ಮ. 


:ಹೋಗಲೋ ಜೋಗಿ, ನನ್ನನ್ನು ಯಾರೂಂತ 


ತಿಳ್ಳೊಂಡಿದ್ದೀಯ! ನಾನು ಈ ಊರಿನ ಪಟೇಲ. ಅಂದ್ರೆ 
ದೊರೆ ಇದ್ದ ಹಾಗೆ. ನನ್ನ ಮಾತೇ ಕೊನೆ. ಆದ್ದರಿಂದ 
ಯಾರ ಹತ್ತಿರವೂ ನಿನ್ನ ದೂರುನಡೆಯೊಲ್ಲ. ಆಯ್ತು 
ಪಾಪಾಂತ ತಗೋ ಈ ನಾಲ್ಕು ಕಾಸು ಕೊಡ್ತೀನಿ. 
ಎತ್ಕೊಂಡು ಜಾಗ ಖಾಲಿ ಮಾಡು. ಬಾಲ ಬಿಚ್ಚಿದರೆ 
ಸಿಗಿದು ತೋರಣ ಕಟ್ಟಿ ಬಿಡ್ತೀನಿ. 

ಗೌಡ, ಬೇಡ. ನೀನು ಮಾಡೋ ತಪ್ಪಿಗೆ ದೊಡ್ಡ ದಂಡ 
ತೆರಬೇಕಾಗುತ್ತೆ ಊರಿಗೆ ಊರೇ ಅನುಭವಿಸಬೇಕಾಗುತ್ತೆ 
ಊರು ಊರಾಗಿರೊಲ್ಲ; ಸ್ಮಶಾನವಾಗಿ ಬಿಡುತ್ತೆ 
ಎಚ್ಚರಿಕೆಯಿರಲಿ. 


: (ಪಿಸು ದನಿಯಲ್ಲಿ) ಗೌಡರೇ, ಜೋಗಿ ಮಾತು 


ಕೇಳಿಸಿಕೊಳ್ಳಿ. ಅವನಿಗೆ ಕೊಡಬೇಕಾದ್ದನ್ನು ಕೊಟ್ಟು ಬಿಡಿ. 
ನಾಳೆ ಹೆಚ್ಚು ಕಡಿಮೆ ಆದರೆ ನಾವಲ್ಲ 
ಅನುಭವಿಸಬೇಕಾಗುತ್ತೆ 


: ನಾನು ಇದಕ್ಕೆಲ್ಲ ಹೆದರೋವು್ನಲ್ಲ. ನಿಮ್ಮ ಹತ್ತಿರ ಹಣ 


ಇದ್ದರೆ ನೀವು ಕೊಡಿ. ನನ್ನಿಂದ ಒಂದು ಕಾಸೂ 
ಹುಟ್ಟೊಲ್ಲ. 


: (ಹತಾಶರಾಗಿ) ದೇವರೇ ಏನಾಗುತ್ತೋ ಏನೋ! 


ಗೌಡರೇ ಕಡೇ ಸಾರಿ ಕೇಳ್ತಾ ಇದ್ದೀನಿ. ಕೊಡ್ತೀರೋ 
ಇಲ್ಲೋ? ಕೊಡಲಿಲ್ಲಾಂದ್ರೆ ಈಗಲೂ ಹೇಳ್ತೀನಿ, 
ಪರಿಣಾಮ ನೆಟ್ಟಗಾಗೊಲ್ಲ. 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 25 


26 / ಡಾ. ವಿಜಯಾ ಸುಬ್ಬರಾಜ್‌ 


ಗೌಡ : ಲೋ ಜೋಗಯ್ಯ... ಹೋಗಯ್ಯ ಹೋಗು. ನೀನು 
ಏನ್ಮಾಡ್ಕೋತೀಯೋ ಮಾಡ್ಕೋ ಹೋಗು. ನಿನ್ನ 
ಬೆದರಿಕೆಗಳಿಗೆ ನಾನುಹೆದರುವವನಲ್ಲ. 

ಕಿಂದರಿಜೋಗಿ: ಹಾಗೋ. ಹಾಗಾದರೆ ನೀನೇ ನೋಡುವಿಯಂತೆ ನಾನು 
ಏನ್ಮಾಡ್ತೀನೀ೦ತ. 
(ಕಿ೦ದರಿಜೋಗಿ ಕಿ೦ದರಿ ಬಾರಿಸಲು ಆರಂಭಿಸುತ್ತಾನೆ. 
ಕಿಂದರಿ ನಾದ ಹೊಮ್ಮುತ್ತಿದ್ದಂತೆ ಒಬ್ಬೊಬ್ಬರಾಗಿ ಮಕ್ಕಳಲ್ಲ 
ಬರಲು ಆರಂಭಿಸುತ್ತಾರೆ. ಕಿಂದರಿಜೋಗಿ ಕಿಂದರಿ 
ಬಾರಿಸುತ್ತಾ ರಂಗದಿಂದ ಹೊರಡುತ್ತಾನೆ. ಅವನ ಹಿಂದೆ 
ಮಕ್ಕಳೆಲ್ಲಾ ಕುಣಿಯುತ್ತಾ ಕೆನೆಯುತ್ತಾ ಹೋಗುತ್ತಾರೆ. 
ಅಷ್ಟರಲ್ಲಿ ಜನ ಓಡೋಡಿ ಬರುತ್ತಾರೆ.) 

ಜನ : ಯಜಮಾನರೇ, ಗೌಡರೇ ಜೋಗಿಯನ್ನು ಹಿಂದಕ್ಕೆ 
ಕರೆಸಿ. ಮನೆಯಲ್ಲಿರೋ ಮಕ್ಕಳಲ್ಲ ಅವನ ಹಿಂದೆ ಓಡಿ 
ಹೋಗಿವೆ. ಎಷ್ಟು ಹೇಳಿದರೂ ಕೇಳ್ತಾ ಇಲ್ಲ. 
ಅಂಬೆಗಾಲಿನ ಮಕ್ಕಳೂ ಸಹ ಅವನ ಹಿಂದೆ ಹಿಂದೆ 
ಹೊಗಿವೆ. ಕರೀರಿ ಗೌಡರೇ, ಅವನ್ನ ಕರೀರಿ. ನಮ್ಮ 
ಮಕ್ಕಳನ್ನೆಲ್ಲ ಇಲಿಗಳ ಹಾಗೆ ನೀರಲ್ಲಿ ಮುಳುಗಿಸಿ ಸಾಯಿಸಿ 
ಬಿಟ್ಟಾನು. 

ಇನ್ನೊಂದುಗುಂಪು : ಈ ಗೌಡರು ಹೇಳಿದ್ದ ಕೇಳಿಸ್ಫೊಳ್ಳೋ ಹಾಗಿಲ್ಲ. ಈ 
ಗೌಡನ ದುರಾಸೆ, ಜಿಪುಣತನದಿಂದ ನಾವೆಲ್ಲ 
ಹಾಳಾದೆವು. ಜೋಗಿಗೆ ಕೊಡಬೇಕಾದ್ದನ್ನು ಕೊಟ್ಟದ್ದರೆ 
ಈ ಹಣೇಬರ ನಮ್ಮದಾಗ್ತಿರಲಿಲ್ಲ. 
(ಅಷ್ಟರಲ್ಲಿ ಕುರುಡರು, ಕುಂಟರು, ಮೂಗರು, ಕಿವುಡರು 
ಎಲ್ಲಾ ಎದೆ ಎದೆ ಹೊಡ್ಕೋಳ್ತಾ ಬರುತ್ತಾರೆ.) 

ಮಂದಿ : ಗೌಡ ನಿನ್ನನ್ನು ನಮ್ಮ ದೇವರು ಅಂದ್ಯೊಂಡಿದ್ದು ಈ 
ದಿನ ನಿನ್ನ ಬಣ್ಣ ಬಯಲಾಯ್ತು. ನಮ್ಮ ಮಕ್ಕಳಲ್ಲಾ 


೦ದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 27 


ಒಂದುಗುಂಪು: 


ಅನ್ನೊಂದುಗುಂಪು : 


ಒಂದುಗುಂಪು: 


ಸಾಯೋಕೇ೦ತ ಹೊರಟಿದ್ದಾರೆ. ಬೇಗ ಜೋಗೀನಾ 
ಹಿಂದಕ್ಕೆ ಕರೆಸು. 

ಈ ಗೌಡರನಿಗೆ ಕಿವಿ ಕೇಳೊಲ್ಲ. ಇವನ ಮನೆ ಹಾಳಾಗ, 
ಇವನ ಹಂಡ್ತಿ ಮಕ್ಕಳು ಸಾಯ. ಇವನು ಯಾಕೆ 
ನಮ್ಮ ಗೋಳು ಕೇಳ್ತಾನೆ. ಅವನು ಜೋಗಿಯನ್ನು 
ಹಣ ಕೊಡಬೇಕಾಗುತ್ತೇ೦ತ ಕರೆಯೊಲ್ಲ. ನಾವೇ ಹೋಗಿ 
ಕರೆಯೋಣ. ಅವನ್ನ ಬೇಡಿಕೊಳ್ಳೋಣ. ಬನ್ನಿ ಎಲ್ಲರೂ 
ಹೋಗೋಣ.(ಹೋಗುವರು) 

(ಹಿನ್ನೆಲೆಯಲ್ಲಿ) 

ಜೋಗಣ್ಣ ನಿಲ್ಲು ನಿಲ್ಲು ಗೌಡನ ಸಿಟ್ನ ಏನೂ ತಿಳೀದ 
ಮಕ್ಕಳ ಮೋಲೆ ತೀರಿಸ್ಕೋಬೇಡ. ನಮ್ಮ 
ಮಕ್ಕಳ್ನ ಸಾಯಿಸಬೇಡ. ನಮಗೆ ನಮ್ಮ ಮಕ್ಕಳು ಬೇಕು. 
ನಿಲ್ಲಿಸು ನಿನ್ನ ಕಿಂದರೀನ ಅಯ್ಯೋ! ಅಯ್ಯೋ! ಮಕ್ಕಳೇ 
ಅವನ ಹಿಂದೆ ಹೋಗ್ಬೇಡಿ. ಅವನು ಮಾಯಾವಿ. 
ನಿಮ್ಮನ್ನು ಸಾಯಿಸಿ ಬಿಡ್ತಾನೆ. ಬನ್ನಿ ಮಕ್ಕಳೇ! ಬನ್ನಿ! 
ಬನ್ನಿ ನೀವು ಕೇಳಿದ್ದನ್ನು ಕೊಡ್ತೇವೆ. 

(ಬಿಕ್ಕುತ್ತಾ) ಮಕ್ಕಳು! ಇನ್ನೆಲ್ಲಿಯ ಮಕ್ಕಳು. 
ಅದೋ ಅದೋ ಆ ಗುಹೆ ಒಳಗೆ ನುಗ್ಗಿದರು. ಒಬ್ಬರೂ 
ಉಳೀಲಿಲ್ಲ ಎಲ್ಲರೂ ಮರೆಯಾದರು. ಬೆಟ್ಟ ಬಾಗಿಲು 
ಮುಚ್ಚಿಬಿಡ್ತು. ಹೋದರು! ಹೋದರು ನಮ್ಮ ಮಕ್ಕಳಲ್ಲ 
ಗುಹೇಲಿ ಸವತಾದಿ೦ಂಕತರಾಗೋದು). ಊರು 
ಸ್ನಶಾನವಾಗೋಯ್ತು. | 

ನಡೀರಿ ಇಲ್ಲಿ ಅಳ್ತಾ ಕೂರೋದಲ್ಲ. ಹೋಗಿ ಆ ಗೌಡನ್ನ 
ಎಚಾರಿಸ್ಕೊಳ್ಳೋಣ. ಅವನ ಕೃ ಕಾಲು ಕಿತ್ತು 
ಎಸೆಯೋಣ. ಅವನಿಗೆ ಸರಿಯಾಗಿ ಪಾಠ ಕಲಿಸೋಣ. 
(ಗುಂಪು ಗೌಡನ ಮನೆಯತ್ತ ರಭಸದಿಂದ ಸಾಗುವುದು. 


28 / ಡಾ. ವಿಜಯಾ ಸುಬ್ಬರಾಜ್‌ 


ರಂಗ ಬರಿದು. ಕೇವಲ ಒಬ್ಬ ಕುಂಟ ಮಾತ್ರ ನಿಂತಿದ್ದಾನೆ.) 
ಕುಂಟ : (ನಿಟ್ಟುಸಿರಿನಲ್ಲಿ) 

ಜೋಗಿಯು ಅವನು 

ಬರಿ ಜೋಗಿಯಲ್ಲ 

ಕಿ೦ದರಿ ಬಾರಿಸಿ ಬಾರಿಸಿ 

ರಂಗು ರಂಗಿನ ಲೋಕಗಳ 

ರುಗ ರುಗಿಸುವ 

ಹಣ್ಣಿನ ತೋಟಗಳ 

ಬಗೆ ಬಗೆ ಬಿರಿದಾ ಹೂವುಗಳ 

ವನಗಳ, ಬಣ್ಣದ ಪಕ್ಷಿಗಳ 

ರೆಕ್ಕೆಯ ಬಿಚ್ಚಿ ನಲಿವ 

ನವಿಲುಗಳ, ಹಾರುವ 

ಬಣ್ಣದ ಚಿಟ್ಟೆಗಳ 

ಕೆನೆಯುತ ಕುಣಿಯುವ 

ಮರಿಜಿಂಕೆಗಳ 

ಲಲ್ಲೇಮಾತಿನ ಮುದ್ದು ಗಿಳಿಗಳ 

ಏನೆಲ್ಲವನೂ ತೋರುತ 

ಕಣ್ಣಿಗೆ ನಾಕವ ಸೃಷ್ಟಿಪ 

ಮಾಂತ್ರಿಕನವನು 

ಮಕ್ಕಳು ಮೋಹಿಸಿ 

ಹೋದರು ಹಿಂದೆ 

ನಲಿಯುತ ನುಡಿಸಿದ 

ಕಿ೦ದರಿ ಹಿಂದೆ 

ಇಲ್ಲವಾಯಿತೆ 

ಮಕ್ಕಳ ಸಂತಸ 

ಮನೆ ತುಂಬಲು ಹರುಷ 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 29 


ತಪ್ಪಿ ಮಾತಿಗೆ ಬಲಿ 

ಗೊಟ್ಟನು ಗೌಡನು 

ದುಃಖ ದುಗುಡಗಳ 

ಊರಿಗೆ ಕೊಟ್ಟನು 

ಊರಿಗೆ ಕೊಟ್ಟನು 

ಕಿಲ ಕಿಲ ನಗುತಲಿ 

ಬದುಕು ತೋಟದಲಿ 

ಬಣ್ಣ ಬಣ್ಣದಾ ಹೂವರಳಿಸುತ 
ಮನೆಮಂದಿಯ 

ಮನದಲಿ ಸಂತಸ 

ಬುಗ್ಗೆಯ ಚೆಮ್ಮಿಸುತ 

ಕಣ್ಣಿಗೆ ಹಬ್ಬವ 

ಮಾಡುವ ಮಕ್ಕಳ 
ಕೊಲೆಗೈಸಿದಗೌಡನೆ 

ವಂಶಬೆ ನಿನ್ನದು 

ಕಮರಲಿ ಬೇಗ 

ಕುಂಟನ ಶಾಪವು ನಿನಗಿರಲೀಗ 


೫% ೫% x 


30 / ಡಾ. ವಿಜಯಾ ಸುಬ್ಬರಾಜ್‌ 


ಪುಣ್ಯಕೋಟಿ 
(ಗೋವಿನ ಹಾಡು) 


ದೃಶ್ಯ - 1 


(ಗಣಪ ವೇಷದಲ್ಲಿ ಪಾತ್ರವೊಂದು ಪ್ರವೇಶಿಸುತ್ತದೆ. ಅದರೊಂದಿಗೆ ಸೂತ್ರಧಾರನೂ 


ಪ್ರವೇಶಿಸುತ್ತಾನೆ.) 


ತ್ರಧಾರ 


: (ಗಣಪನಿಗೆ ವಂದಿಸುತ್ತಾ ನರ್ತಿಸುತ್ತಾನೆ) 


ಮೊದಲಲಿ ವಂದಿಪೆ ಮುದದಲಿ ಗಣಪಗೆ 
ಬದುಕುವ ಪರಿಯಂತಾ॥ 

ಸದಮಲ ಚಿತ್ತನೆ ಕರುಣದಿ ಪೊರೆಯಲೆ 
ಮಧುಪರ ಗುಣವಂತಾ ॥॥॥ 

ಚಿಕ್ಕದು ಬುದ್ಧಿಯ ತಿದ್ದುವ ಕಥೆಯಿದು 
ಸಕ್ಕರೆ ರುಚಿಯಯ್ಯ ॥ 

ಮಕ್ಕಳ ನಗಿಸಲಿ ಅಕ್ಕರೆ ತೋರಲಿ 
ಚೊಕ್ಕದಿ ಆಡಿಸಯ್ಯ 2 
ನೀಡುವೆ ನಿನಗೆ ಕಡುಬನು ಕಡಲೆಯ 
ಲಾಡನು ಕಜ್ಜಾಯ | 

ಮಾಡುವೆ ಪೂಜೆಯ ಉಡುಗರ ಉಡಿಸುತ 
ಬೇಡುತ ವರವಯ್ಯ ॥3॥ 
(ರಂಗದ ಮುಂಭಾಗಕ್ಕೆ ಬಂದು) 


32 / ಡಾ. ವಿಜಯಾ ಸುಬ್ಬರಾಜ್‌ 


ಕಾಳಿಂಗ 


(ಪ್ರೇಕ್ಷಕರೆ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾದ 
ಪುಣ್ಯಕೋಟಿಯ ಕತೆಯನ್ನು ನಾಟಕ ಮಾಡಿ 
ತೋರಿಸಲಿದ್ದೇವೆ. ಹುಲಿಯಂತಹ ಭಯಂಕರ ಪ್ರಾಣಿ 
ಬಡಪಾಯಿ ಹಸುವಿನ ಮಾತಿಗೆ, ಅದರ ಸತ್ಯವಚನಕ್ಕೆ 
ಸೋತು ಪ್ರಾಣತ್ಯಾಗ ಮಾಡಿದ ಕತೆ ನಿಮಗೆ 
ತೋರಿಸಲದ್ದೇವೆ. ಬನ್ನಿ ನಮ್ಮ ಕಾಳಿಂಗೇಗೌಡನ ಪ್ರೀತಿಯ 
ಆಕಳು ಪುಣ್ಯಕೋಟಿಯ ವಿಚಾರ ತಿಳ್ಕೋಳ್ಳೋಣ... ಅರೇ 
(ರಂಗದ ಪಾರ್ಶ್ವ ನೋಡುತ್ತಾ) ನಮ್ಮ ಕಾಳಿಂಗೇಗೌಡರೇ 
ಇತ್ತ ಬರ್ತಾ ಇದ್ದಾರಲ್ಲ! ಸರಿ. ನಾನು ಒಳಗೆ ಹೋಗ್ತೀನಿ. 
ಅವರಿಲ್ಲಿಗೆ ಯಾಕೆ ಬರ್ತಿದ್ದಾರೆ ನೋಡ್ತೀನಿ.) 


: (ಪ್ರಾರ್ಥನೆ ಮಾಡುತ್ತಾನೆ) 


ಸ್ವಾಮಿದೇವನೆ ಲೋಕಪಾಲನೆ 
ತೇನಮೋಸ್ತುನಮೋಸ್ತುತೆ 

ಪ್ರೇಮದಿ೦ದಲಿ ನೋಡು ನಮ್ಮನು 
ತೇನಮೋಸ್ತುನಮೋಸ್ತತೆ॥ 

ಏಳು ಕುದುರೆಯ ಬೆಳ್ಳಿತೇರನು 

ಏರಿಬರುತಿಹ ಸೂರ್ಯನೆ 

ಜಗದ ಕಣ್ಣಾಗಿರುವ ತೇಜನೆ 

ಕೋಟಿ ಪಭೆಯ ಚಂಡಕಿರಣವ 

ಉಟ್ಟುಮೆರೆವ ದೇವನೆ 

(ಸುತ್ತಲೂ ನೋಡುತ್ತಾ) ಎಷ್ಟು ಪ್ರಶಾ೦ತವಾದ ಬೆಳಕು. 
ಆ ದೇವರ ಅನುಗ್ರಹವೇ ಅನುಗ್ರಹ. ಪ್ರಕೃತಿಯ ಸಮೃದ್ಧ 
ಸಿರಿ. ಹಟ್ಟಿ ತುಂಬಾ ಆಕಳ ಭಾಗ್ಯ. ಎಲ್ಲಿ ನೋಡಿದರೂ 
ದವಸ, ಧಾನ್ಯಗಳ ಹೊಲ; ಹಲಸು ಹೆಬ್ಬಲಸು ಮುಂತಾದ 
ಮರಗಳ ತೋಟ; ಚಿನ್ನದ ಗನಿಗಳು, ಕಾವೇರಿ ನದಿಯ 
ಮಂಜುಳ ಗೀತ. ಮನಸಿಗೆ ಮುದವನಿಸಿದೆ. 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 33 


ಶಿವನಂಜಮ್ಮ : 


ಕಾಳಿಂಗ 


ಶಿವನಂಜಮ್ಮ : 


ಕಾಳಿಂಗ 


(ಅಷ್ಟರಲ್ಲಿ ಮುದುಕಿ ಶಿವನಂಜಮ್ಮ ಪ್ರವೇಶಿಸುತ್ತಾರೆ. 
"ಕಾಳಿಂಗ... ಕಾಳಿ೦ಗ... ಎಂದು ಕರೆಯುತ್ತಲೇ ಬರುತ್ತಾಳೆ.) 
(ಕಾಳಿ೦ಗನನ್ನು ನೋಡಿ) ಇದ್ಯಾಕೆ ಮಗ ಹಿ೦ಗ ನಿಂತು 
ಬಿಟ್ಟಿದ್ದಿ. ವತಾರೆ ಏಟೊಂದು ಕೆಲಸ ಇಟಗೊಂಡು 
ಏನ್‌ ಧೇನ ಮಾಡ್ತಿದ್ದಿ ಮಗು. ಆಕಳ ಹಾಲು ಕರೀಬೇಕು. 
ವೊಡ್ಕೊ೦ಡೋಗಿ ಮೇಯಿಸ್ಕಂಬರಾಕೆ ಬೇಕು. ಬ್ಯಾಗನೆ 
ರೆಡಿಯಾಗು ಮಗ. ಬುತ್ತಿ ಕಟ್ಟಿ ಇಕ್ಕಿದ್ದೀನ. ಆಲು 


> ಕರೆದ್ದುಟ್ಟು ಅಡವಿಗೆ ಹೋಗಿ ಮೇಸ್ಕಂಬ೦ದ್ದಿಡು. ನಾಳೆ 


ವತಾರೆ ದೀಪಾವಳಿ ಅಬ್ಬ ಬ್ಯಾರೆ. 


: ನೀಯೇನೂ ಯೋಜ್ನೆ ಮಾಡ್ಬೇಡ. ನೀವೋಗು. ನಾ 


ಹಾಲು ಕರೆದು, ಅಟ್ಟಿಕೊಂಡು ಹೋಗ್ತೀದಿ. ನನ್ನ ಗೆಳೇರೂ 
ಜೊತೆಗೆ ಬರ್ತಾರೆ. 
ಆತು ಮಗ. ಅಡವಿ ಕಡೆ ವೋಗೋವಾಗ ಸ್ವಲೂಪ 


ಜ್ವಾಪಾನ. 


ಆಯ್ರವ್ವ ನೀ ಹೋಗು. 


(ಮುದುಕಿ ಹೋಗುತ್ತಾಳೆ. ಕಾಳಿಂಗ ಸೊಂಟದಲ್ಲಿ ಸಿಕ್ಕಿಸಿದ್ದ 
ಕೊಳಲು ತೆಗೆದು ನುಡಿಸುತ್ತಾನೆ. ಕೊಳಲ ದನಿ 
ಕೇಳಿಸಿಕೊಂಡು ಆಕಳು ಒಂದೊಂದೇ ಬರುತ್ತದೆ. ಎದ್ದು 
ನಿಂತು ಕಾಳಿಂಗ ಹೆಸರಿಡಿದು ಕರೆಯುತ್ತಾನೆ. ಗಂಗೆ ಬಾರೆ 
ಗೌರಿ ಬಾರೆ, ತುಂಗಭದ್ರೆ ತಾಯಿ ಬಾರೆ, ಕಾಮಧೇನುವೆ 
ನೀನು ಬಾರೆ, ಬಾರೆ ಮುದ್ದು ಪುಣ್ಯಕೋಟಿಯೆ. ಬಂದು 
ನಿಂತು ಹಾಲು ಸೂಸಿ ಬೇಗ ತುಂಬಲಿ ಬಿಂದಿಗೆ (ಎಂದು 
ಒಂದೊಂದು ಹಸುವಿನ ಕೆಚ್ಚಲ ಕೆಳಗೆ ಬಿಂದಿಗೆ ಇಡುತ್ತಾನೆ. 
ಹಾಲು ಕರೆವಂತೆ ಅಭಿನಯಿಸುತ್ತಾನೆ. ಮತ್ತೆ ಪಕ್ಕಕ್ಕೆ ಬಂದು, 
ಕಾಳ, ಮಲ್ಲ, ಕೆಂಪ ಬನ್ನಿರಿ. ತುಂಬಿದ ಕೊಡಗಳನ್ನು 
ಕೊಂಡೊಯ್ಯಿರಿ ಎಂದು ಕೂಗಿ ಹೇಳುತ್ತಾನೆ. ಮೂವರು 


34 / ಡಾ. ವಿಜಯಾ ಸುಬ್ಬರಾಜ್‌ 


ಯುವಕರು ಬಂದು ಕೊಡಗಳನ್ನು ಹೊತ್ತು ಒಯ್ಯುವಂತೆ 
ಅಭಿನಯಿಸುತ್ತಾರೆ.) 

(ಹಸುಗಳನ್ನು ಕುರಿತು ಹೀಗೆ ಹೇಳುತ್ತಾನೆ) 

ಮಕ್ಕಳೇ ಈಗ ನಾವು ಕಾನನದ ಕಡೆ ಹೋಗುತ್ತೇವೆ. 
ಸ್ವಲ್ಪ ಎಚ್ಚರದಿಂದ ಇರಬೇಕು. ನಿಮಗೇ ಜಾಗಗಳು 
ಗೊತ್ತಿವೆ. ಎಳೆ ಹುಲ್ಲನು ಮೇದು, ಸಿಹಿ ನೀರು ಕುಡಿದು 
ನೆಳಲಲ್ಲಿ ದಣಿವಾರಿಸಿಕೊಳ್ಳಿ. ಕಂಡ ಕಂಡ ಕಡೇಲೆಲ್ಲ 
ನುಗ್ಗಿ ಅವರಿವರ ಹೊಲ ಮೇದು ಕೆಟ್ಟ ಹೆಸರು ತರಬೇಡಿ. 
ಯಾರೂ ಕೂಡಾ ತೀರಾ ಒಳಗೆ, ಬೆಟ್ಟದೊತ್ತಿಗ 
ಹೋಗಬೇಡಿ, ಜೋಕೆ. ಕ್ರೂರ ಹುಲಿಗಳು ಹೂಂಚಿ 
ಕಾಯುತ್ತಿರುತ್ತವೆ. ನಾನು ಅಲ್ಲಿಯೇ ಮಾವಿನ ಮರದಡಿ 
ಮಲಗಿರುತ್ತೇನೆ. ಸಂಜೆಯಾಗಿ ಮರಳುವಾಗ ನಾನು 
ಕೊಳಲು ನುಡಿಸುತ್ತೇನೆ. ಎಲ್ಲಿದ್ದರೂ ನೀವು ಬಂದು 
ಬಿಡಬೇಕು. 

(ಹಸುಗಳು ತಲೆಯಾಡಿಸುತ್ತವೆ. ಕಾಳಿಂಗ ಒಂದೊಂದರ 
ಬಳಿ ಬಂದು ನೇವರಿಸಿ ಮುತ್ತಿಕ್ಕಿ, “ಹೋಗಿ ಬನ್ನಿ. ನಿಮ್ಮ 
ಹಿಂದೆಯೇ ಬುತ್ತಿ ಹೊತ್ತು ಬರುತ್ತೇನೆ' - ಎನ್ನುತ್ತಾನೆ. 
ಹಸುಗಳು ನಿಧಾನವಾಗಿ ಹೆಚ್ಚೆ ಹಾಕುತ್ತಾ ಸಾಗುತ್ತವೆ. 
ಕಾಳಿಂಗ ಅವುಗಳನ್ನು ಗಮನಿಸಿ, ನಂತರ ಮನೆಯ ಕಡೆ 
ಮರಳುತ್ತಾನೆ.) 


೫ ೫ ೫% 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 35 


ದೃಶ್ಯ - 2 


(ಹಿನ್ನೆಲೆಯಲ್ಲಿ ಕಾಳಿಂಗನ ಕೊಳಲ ದನಿ ಕೇಳಿಸುತ್ತದೆ. ಹಸುಗಳೆಲ್ಲ ನಿಧಾನವಾಗಿ 
ರಂಗದ ಮೇಲೆ ಬರುತ್ತವೆ. ಅಷ್ಟರಲ್ಲಿ ಹುಲಿಯ ಗರ್ಜನೆ ಕೇಳಿ ಬರುತ್ತದೆ.) 


ಗಂಗೆ 


ಹುಲಿ 


ಗುರುದೇವ 


: ಗೆಳತಿಯರೇ ಬೇಗ ಓಡಿ. ಅಯ್ಯಯ್ಯೋ ಹುಲಿರಾಯನ 


ಗರ್ಜನೆ ಕೇಳಿ ಬರುತ್ತಿದೆ. ಎಲ್ಲಿಯಾದರೂ ಬಂದು 
ಬಿಟ್ಟಾನು. ಕೂಗಿ ಕೂಗಿ ನಮ್ಮವರನ್ನೆಲ್ಲ... ತುಂಗಾ... 
ಯಮುನಾ... ಗೌರಿ... ಎಲ್ಲರೂ ಓಡಿ ಬನ್ನಿ. 

(ಹಸುಗಳು ಗಲಿಬಿಲಿಗೊಂಡು ಒಂದಕ್ಕೊಂದು ಢಿಕ್ಕಿ 
ಹೊಡೀತಾ ಓಡುತ್ತವೆ. ಹಿಂದಿನಿಂದ ಹುಲಿ ಪ್ರತ್ಯಕ್ಷವಾಗಿ) 


: ನಿಲ್ಲಿರಿ ನಿಲ್ಲಿರಿ ಗೋವುಗಳೇ. ಓಡುವಿರೆಲ್ಲಿಗ? ನಾ 


ಬರುತಿಹೆ ಹಿಂದೆ ನಿಮ್ಮನ್ನು ತಿನ್ನಲು. ಹಸಿದಿಹೆ. ಬಳಲಿಹೆ. 
ಬರಿಗೈಯಾಗಿಹೆ. ಬಂದೇ ಬರುವೆನು ನಿಮ್ಮನ್ನು ಜಗಿವೆನು 
ಹಟ್ಟಿಯ ಕುಕ್ಕಿ ನಿಮ್ಮನು ಇಕ್ಕಿ ಭರ್ಜರಿ ಭೋಜನ 
ಮಾಡುವೆನು. 

(ಗುರುದೇವನ ಪ್ರವೇಶ) 


: ನಿಲ್ಲು ನಿಲ್ಲು ಹಗಲಿರಾಂತು, ಇದೇನಿದು 


36 / ಡಾ. ವಿಜಯಾ ಸುಬ್ಬರಾಜ್‌ 


ಹುಲಿ 


ಗುರುದೇವ 


ಚಂಡವ್ಯಾಘ್ರ 


ಚಂಡವ್ಯಾಪ್ರ 


ಚಂಡವ್ಯಾಫ್ರ : 


ಪುಣ್ಯಕೋಟಿ 


ಭೂಮಂಡಲವನ್ನೇ ನಡುಗಿಸುವ ನಿನ್ನ ಗುಡುಗು 
ಗರ್ಜನೆ, ಪಾಪದ ಹಸುಗಳ ಮೇಲೆ ನಿನ್ನ ಪ್ರತಾಪ! 


: (ಕೋಪದಿಂದ) ಯಾರಯ್ಯ ನೀನು ಮಾನವ, ನನ್ನ 


ಜೊತೆ ನಿಂತು ಮಾತಾಡುವ ಧೃರ್ಯಬಂತೆ? ಮೊದಲು 
ನಿನ್ನ ಮುಗಿಸ್ತೀನಿ. ನಾನು ಯಾರು ಗೊತ್ತಾ? ಈ 
ಅಡವಿ ಸಾಮ್ರಾಟ. ನನ್ನ ಹೆಸರು ಚಂಡವ್ಯಾಘ,. 


: ಓಹೋಹೋ! ನೀನು ಚಂಡವ್ಯಾಪ್ರ! ನಾನು 


ಯಾರೂಂತ ಗೊತ್ತಿಲ್ವ? ಕಾಡಿನಲ್ಲಿ ಗುಂಡಿಗೆ ಸಿಕ್ಕಿ ಸಾಯ್ತಾ 
ಇದ್ದಾಗ ನಿನ್ನ ಸೇವೆ ಮಾಡಿ ಬದುಕಿಸಿದ ನನ್ನನ್ನು 
ಮರೆತುಬಿಟ್ಟೆಯೇನು? 


: (ಏನೋ ನೆನಪಿಸಿಕೊಂಡಂತೆ) ಹೌದು ಹೌದು 


ಗುರುಗಳೇ ತಪ್ಪಾಯ್ತು. ಕ್ಷಮಿಸಿ. ಆದರೆ ನನಗೆ ಸಿಕ್ಕ 
ಆಹಾರಾನ ತಪ್ಪಿಸಿದಿರಿ. ನೋಡುತ್ತೇನೆ. ಮತ್ತೆ 
ಯಾವುದಾದರೂ ಪ್ರಾಣಿ ಸಿಕ್ಕಿತೇನೋ! 

(ಎಂದು ಸುತ್ತಲೂ ನೋಡುತ್ತದೆ. ದೂರದಲ್ಲಿ ಪುಣ್ಯಕೋಟಿ 
ಹಸು ನಿಧಾನವಾಗಿ ಬರುವುದು ಕಾಣಿಸುತ್ತದೆ.) 

(ಬಹಳ ಸಂತೋಷದಿಂದ) ಆಹಾ! ಅದೃಷ್ಟಾಂದ್ರ 
ಇದೇನೆ. ಒಂದು ಕೈ ತಪ್ಪಿ ಹೋದ್ರೆ ಮತ್ತೊಂದು 
ತಾನಾಗಿಯೇ ಬರಿದೆ. ಅಂತೂ ಇಂತೂ ಇವತ್ತು 
ಮೃಷ್ಟಾನ್ನ ಭೋಜನದ ಪುಣ್ಯ ನನ್ನ ಪಾಲಿಗಿದೆ. (ಎಂದು 
ದಿಢೀರನೆ ಜಿಗಿಯುವುದಕ್ಕೂ ಪುಣ್ಯಕೋಟಿ ಬರುವುದಕ್ಕೂ 
ಸರಿ ಹೋಗುತ್ತದೆ) 

(ಪುಣ್ಯಕೋಟಿಗೆ ಎದುರಾಗಿ ನಿಂತು) ಭಲೇ! ಭಲೇ 
ಭಲೇ! ಭಲೆ. ನೋಡಲು ಚೆನ್ನ. ತಡಮಾಡದೆ ಈಗಲೆ 
ತಿನ್ನುವೆ ನಿನ್ನ. 


(ಬೆಚ್ಚಿ ಅಯ್ಯಯ್ಯೋ ಹುಲಿರಾಯ ಬೇಡುವೆ ನಿನ್ನನ್ನು, 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 37 


ಚಂಡವ್ಯಾಪ್ರ : 


ಪುಣ್ಯಕೋಟಿ : 


ಚಂಡವ್ಯಾಘ್ರ 
ಪುಣ್ಯಕೋಟಿ 


ಚಂಡವ್ಯಾಪ್ರ 


ಬಿಟ್ಟು ಬಿಡು. ಬಳಲಿ ದಣಿದು ಬಾಯಾರಿ ಹಿಂಡಿನಿಂದ 
ಹಿಂದುಳಿದು ಬಿಟ್ಟಿ ಹೋಗಲು ಬಿಡು ದಮ್ಮಯ್ಯ 
(ಹೋಗಲು ತಿರುಗುತ್ತದೆ). 

ಹೋಗಲು ಬಿಡುವೆನೆ ನಿನ್ನನ್ನು. ನನ್ನಿಂದ ನೀನಿಂದು 
ತಪ್ಪಿಸಿಕೊಳ್ಳಲಾರೆ. ಕಡಿದು ಬಡಿದು ಸೀಳುತ್ತ ನಿನ್ನ 
ಬಿಸಿ ಬಿಸಿ ರಕ್ತವ ಬಸಿದು ಕುಡಿವೆನು. ಅಲ್ಲದೆ ನೀನು 
ನನ್ನ ಕಾಡಿನಲ್ಲಿ ಬೆಳದಿದ್ದ ಪೈರು ಪಚ್ಚೆ ಹಾಳು ಮಾಡಿದೆ. 
ಅಂತರ್ಯಾ ಹುಲರಾಂರು. ಸಲ್ಲದ ಅಪವಾದ 
ಹೂರಿಸುತ್ತಿರುವಿ. ನಾನು ಅಂಥವಳಲ್ಲ. ನನ್ನ 
ಯಜವರಾನ ಕಾಳಿಂಗನೆಂಬ ಗೊಲ್ಲ, ಅವನ 
ಮಂದಿಂಯಲ್ಲಿಯೇ ಮೇಲಾದವಳು. ನನ್ನನ್ನು 
ಪುಣ್ಯಕೋಟಿ ಎಂದು ಕರೆದಿದ್ದಾನೆ. ಏನೋ ದಣಿವು 
ಯೋಚನೆಯಲ್ಲಿ ಮುಳುಗಿ ಹಿಂದುಳಿದು ಬಿಟ್ಟೆ. ನಾನು 
ಎನಾಕಾರಣ ಯಾರ ಹೊಲಗದ್ದೆಗಳನ್ನೂ ಅತಿಕ್ರಮಿಸಿ 
ಮೇದು ಹಾಳು ಮಾಡೋಲ್ಲ. ಅಹಿತ ಮಾಡೋಲ್ಲ 
ಮಂರ್ಮಾದೆಯಿಂದ ಬಾಳುವವಳು. ನಿನಗ ಕೈ 
ಮುಗೀತೇನೆ. ನನ್ನನ್ನು ಬಿಟ್ಟು ಬಿಡು. ನಿನ್ನ ತಂಗಿಯೆಂದು 
ಭಾವಿಸು. ಹೋಗಲಿ, ನನ್ನೊಂದು ಪ್ರಾಥ್ನೆಯನ್ನಾದರೂ 
ಆಲಿಸು. 

ಏನದು ನಿನ್ನ ಪ್ರಾರ್ಥನೆ? 

ಅಣ್ಣ, ನನಗಿರೋ ಒಂದೇ ಒಂದು ಎಳೆಯಕಂದ 
ಕೊಟ್ಟಿಗೆಯಲ್ಲಿ ಬಿಟ್ಟು ಬಂದಿದ್ದೇನೆ. ಬೆಳಗಿನಿಂದ 
ಹಾಲೂಡಿಸಿಲ್ಲ. ನನಗಾಗಿ ಹಂಬಲಿಸುತ್ತಾ ಇರುತ್ತೆ. 
ಅದಕ್ಕಾಗಿ ನೀನು ಅವಕಾಶ ಮಾಡಿಕೊಟ್ಟರೆ ಅದಕ್ಕೆ 
ಮೊಲೆಯುಣಿಸಿ ಬಂದು ಬಿಡುತ್ತೇನೆ. 

ನಿನ್ನ ಈ ವಿನಯದ ಮಾತಿಗೆ ಮರುಳಾಗುವವನು 


38 / ಡಾ. ವಿಜಯಾ ಸುಬ್ಬರಾಜ್‌ 


ಪುಣ್ಯಕೋಟಿ 


ಕೆ 


ಚಂಡವ್ಯಾಫ್ರ 
ಗುರುದೇವ 


ಚಂಡವ್ಯಾಘ್ರ 


ಪುಣ್ಯಕೋಟಿ ಕ 


ಚಂಡವ್ಯಾಪ್ರ 


ನಾನಲ್ಲ. ಹಸಿದ ಹೊತ್ತಿನಲ್ಲ ಸಿಕ್ಕಿದ ನಿನ್ನನ್ನು ಬಿಟ್ರು 
ಬಿಟ್ಟರೆ, ನನ್ನ ಕೈ ಜಾರಿ ಹೋದಂತೆ. 
ಖಂಡಿತವಾಗಿಯೂ ಬರುವೆ ಹುಲಿಯಣ್ಣ. ನಾನೆಂದಿಗೂ 
ಮಾತಿಗೂ ತಪುವವಳಲ್ಲ. ಯಾರ ಆಣೆಯಿಟ್ಟು 
ಹೇಳಬೇಕೆಂದರೂ ಹೇಳುತ್ತೇನೆ. ತ್ರಿಮೂರ್ತಿಗಳಾಣೆ, 
ನನಗಿರುವ ಒಬ್ಬನೇ ಕಂದನ ಮೇಲಾಣೆ, ತಂದೆ 
ತಾಯಿಗಳಾಣೆ.... ಇನ್ನೂ ಹೇಳಬೇಕೆಂದರೆ ನನ್ನ ಪಾಲಿಗೆ 
ಸತ್ಯವೇ ತಾಯಿ ತಂದೆ. ಆದ್ದರಿಂದ ಸತ್ಯವಾಕ್ಯಕೆ ತಪ್ಪಿ 
ನಡೆಯುವವಳಲ್ಲ. ತಪ್ಪಿದರೆ 'ಅ ಭಗವಂತನೂ 
ಮೆಚ್ಚುವುದಿಲ್ಲ. ನಿನಗೆ ಸಂದೇಹ ಬೇಡ. 


: (ಗುರುದೇವರತ್ತ ತಿರುಗಿ) ಏನು ಗುರುಗಳೇ ಇದರ 


ಮಾತನ್ನು ನಂಬಬಹುದು ತಾನೇ? 


: ಅಯ್ಯಾ ಹುಲಿರಾಯ, ನನ್ನನ್ನೇಕೆ ಕೇಳುತ್ತಿ. ನಿನ್ನಲ್ಲಿ 


ನಂಬಿಕೆ ಹುಟ್ಟಿದರೆ ಕಳಿಸಿಕೊಡುವ ಧೈರ್ಯ ಮಾಡು. 
ಆಯಿತು. ನನಗೆ ಇವಳನ್ನು ನೋಡಿದರೆ ತಿನ್ನುವ 
ಆಸೆ ಪ್ರಬಲವಾಗಿದ್ದರೂ ಕನಿಕರವೆನಿಸುತ್ತಿದೆ. ರಾಜನಾದ 
ವನಿಗೆ ದೈನ್ಯರಾಗಿ ಬೇಡಿದವರಿಗೆ ಸ್ಥಲ್ಪವಾದರೂ ಕನಿಕರ 
ತೋರಬೇಕೆಂದಿದೆಯಲ್ಲ. ಅಲ್ಲದೆ ನೀವೂ ಅದರ ಮಾತಿಗೆ 
ಸಾಕ್ಟಿಯತಾಗಿ ನಿಂತಿದ್ದೀರಿ. ಅದಕ್ಕೇ ಅವಳನ್ನು 
ಕಳಿಸಿಕೊಟ್ಟು, ಸತ್ಯ ವಚನದ ನಿಷ್ಠೆ ಎಷ್ಟೆಂದು ನೋಡು 
ತ್ತೇನೆ. (ಪುಣ್ಯಕೋಟಿ ಕಡೆ ತಿರುಗಿ) ಹೋಗಿ ಬಾ 
ತಂಗಿ. ಆದರೆ ಮರಳಿ ಬೇಗ ಬರಬೇಕು - ಎಚ್ಚರವಿರಲಿ. 
ಅಣ್ಣಾ ನಿನ್ನುಪಕಾರವನ್ನು ಜನ್ಮಜನ್ಮಾಂತರದಲ್ಲಿಯೂ 
ಮರೆಯುವುದಿಲ್ಲ (ಎಂದು ವಂದಿಸಿ ಅಲ್ಲಂದ 
ತೆರಳುತ್ತದೆ.) 


: ಗುರುದೇವ ನಾನು ಹೊರಗೆ ಕಾಣುವಷ್ಟು ಕ್ರೂರಿಯಲ್ಲ. 


ಕಂದನಿಗೆ ಹಾಲೂಡಿಸಿ ಬರುತ್ತೇನೆಂದಾಗ ನನ್ನ 


40 / ಡಾ. ವಿಜಯಾ ಸುಬ್ಬರಾಜ್‌ 


ಗುರುದೇವ 


ಚಂಡವ್ಯಾಘ್ರ : 


ಗುರುದೇವ 
ಚಂಡವ್ಯಾಘ್ರ 


ಗುರುದೇವ 


ಮನಸ್ಸಿನಲ್ಲಿ ವಾತ್ಸಲ್ಯ. ಕರುಣೆಗಳು ಹುಟ್ಟಿಕೊಂಡವು. 
ಅದನ್ನು ನೋಡಿದರೆ ನಿಜವಾಗಿಯೂ ಪ್ರಾಣದ ಆಸೆ 
ಬಿಟ್ಟಿರುವುದು ಗೋಚರಿಸುತ್ತದೆ. ಮೃಗರಾಜನೆನಿಸಿ ಇಷ್ಟೂ 
ಕರುಣೆ ತೋರದಿದ್ದರೆ ಹೇಗೆ? ಪುಣ್ಯವನ್ನು ಸ್ವಲ್ಪವಾದರೂ 
ಗಳಿಸದಿದ್ದರೆ ಹೇಗೆ? 


: ಓಹೋ ನಿಮ್ಮ ನಡತೆಯಲ್ಲಿ ಸ್ವಾರ್ಥವಿದೆ ಎಂದಾಯಿತು. 


ರಾಜನಾಗಿ ಗೌರವ ಉಳಿಸಿಕೊಳ್ಳಬೇಕೆಂದು ಅದನ್ನು 
ಕಳಿಸಿಕೊಟ್ಟದ್ದೀರಿ. ತಿಳಿಯಿತು. ಆದರೆ ಒಂದು ವೇಳೆ 
ಅದು ಹಿ೦ತಿರುಗದಿದ್ದರೆ ಏನು ಮಾಡುತ್ತೀರಿ? 

ಏನು! ಬಾರದೆ ಹೋಗುವುದೇ? ಸಾಧ್ಯವಿಲ್ಲ. ಒಂದು 
ವೇಳೆ ಬಾರದಿದ್ದರೆ ಪ್ರಪಂಚವನ್ನೆಲ್ಲ ಹುಡುಕಿಯಾದರೂ 
ಎಳೆದು ತರುತ್ತೇನೆ. 


: ಅಲ್ಲೀವರೆಗೆ ಏನು ಮಾಡುತ್ತೀರಿ? 


ಸ್ವಲ್ಪ ಹೊತ್ತು ತಾನೇ? ಅದರ ದಾರಿ ಕಾಯುತ್ತಾ 
ನಿಲ್ಲುತ್ತೇನೆ. 


: ಹಾಗಾದರೆ ನೀವು ಕಾಯಿರಿ. ನನಗೆ ಕೆಲಸವಿದೆ ಮತ್ತೆ 


ಬರುತ್ತೇನೆ. 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 41 


ಗ 


(ಕಾಳಿಂಗನ ಕೊಟ್ಟಿಗೆ, ಹಸುಗಳೆಲ್ಲ ಉದ್ದಿಗ್ಗಗೊಂಡಂತೆ ಕಾಣುತ್ತವೆ. ಅವುಗಳಲ್ಲಿ ಗೌರಿ 
ಎಂಬ ಹಸುವು ಪುಣ್ಯ ಕೋಟಿ ಕಾಣದ್ದನ್ನು ಗಮನಿಸುತ್ತದೆ.) 


ಗೌರಿ 


ಗಂಗೆ 


ಕಾಮಧೇನು 


ಗೌರಿ 


 ಗ98ಯರೇ ನಾವೆಲ್ಲರೂ ಬಂದಿದ್ದೇವೆ. ಆದರೆ 


ಪುಣ್ಯಕೋಟಿಯೇ ಕಾಣುತ್ತಿಲ್ಲವಲ್ಲ. 


ಮಾ ಬರುವಾಗ, ಹುಲಿಯ ಗರ್ಜನೆಗೆ ಹೆದರಿ 


ಪ್ರಾಣಭಯದಿಂದ ಯಾರಿದ್ದಾರೆ, ಯಾರಿಲ್ಲ ಎನ್ನುವುದನ್ನು 
ಗಮನಿಸದೆ ಓಡೋಡಿ ಬಂದು ಬಿಟ್ಟೆವು. ಇಲ್ಲಿ ಬಂದ 
ಮೇಲೆ ಅದರ ಕರು ನಮ್ಮಲ್ಲಿಗೆ ಬಂದು ಅಮ್ಮ ಎಲ್ಲ 
ಅಮ್ಮ ಎಲ್ಲಿ? ಯಾಕಿನ್ನೂ ಬಂದಿಲ್ಲ' ಎಂದೆಲ್ಲ ಕೇಳಿದಾಗ 
ಮಾತ್ರ ಪುಣ್ಯಕೋಟಿ ನಮ್ಮೊಟ್ಟಿಗೆ ಬಂದಿಲ್ಲ ಅನ್ನೋದು 
ತಿಳೀತು. 


: ಹಾಗಾದರೆ ಈಗೇನು ಮಾಡುವುದು ನಮ್ಮೊಡೆಯ ಅದು 


ಎಲ್ಲಿ ಅಂತ ಕೇಳಿದರೆ ಏನು ಹೇಳುವುದು? ಒಟ್ಟೊಟ್ಟಿಗೆ 
ಇರಿ, ಜೊತೆ ಬಿಡಬೇಡಿ ಎಂದೆಲ್ಲಾ ಹೇಳಿ ಎಚ್ಚರಿಸಿದ್ದರೂ 
ಹೀಗಾಯಿತಲ್ಲಾ! ಈಗೇನು ಮಾಡುವುದು. 


: ನನಗೆ ಭಯವಾಗಿದೆ. ಆ ದಾರೀಲಿ ಹುಲಿಗಳ ಹಾವಳಿ 


ಜಾಸ್ತಿ. ಪಾಪ, ಆ ಪುಣ್ಯಕೋಟಿ ಹುಲಿ ಬಾಯಿಗೇ 
ನಾದರೂ ಸಿಕ್ಕಿ ಬಿಟ್ಟಿದೆಯೋ ಏನು) 


42 / ಡಾ. ವಿಜಯಾ ಸುಬ್ಬರಾಜ್‌ 


ಕರು 


ಗಂಗೆ 


ಕರು 


ಪುಣ್ಯಕೋಟಿ 


ಎಲ್ಲಹಸುಗಳು : 


(ಅಷ್ಟರಲ್ಲ ಪುಣ್ಯಕೋಟಿಯ ಕರು ಅಳುತ್ತಾ ಗೌರಿಯ 
ಬಳಿಗೆ ಬರುತ್ತೆ) 


ಅಮ್ಮ ಬೇಕು, ಅಮ್ಮ ಬೇಕು. ಅಮ್ಮನ್ನ ಹುಲಿ ತಿಂದು 


ಬಿಟ್ಟಿದೆಯೇನು? ನನಗೆ ಅಮ್ಮ ತಂದುಕೊಡು (ಎ೦ದು 
ಬಿಕ್ಕಿ ಬಿಕ್ಕಿ ಅಳುತ್ತ) 


: (ಕರುವನ್ನು ಬಳಿಗೆ ಎಳದು ಅಪ್ಪಿಕೊಂಡು) ಅಳಬೇಡ 


ಮರಿ ಅಮ್ಮನಿಗೆ ಏನೂ ಆಗಿರೋಲ್ಲ. ಎಲ್ಲೋ ಏನೋ 
ಸ್ಪಲ ತಡವಾಗಿದೆ. ಬಂದೇ ಬರುತ್ತಾಳೆ. ನೋಡು ನಾವೆಲ್ಲಾ 
ಇದ್ದೀವಿ. ನಿನ್ನ ಗೆಳೆಯರೆಲ್ಲ ಇದ್ದಾರೆ. ಹೋಗು ಅವುಗಳ 
ಜೊತೆ ಆಡಿಕೋ. 


: ಇಲ್ಲ... ಇಲ್ಲ... ನನಗೆ ಆಟ ಬೇಡ. ಅಮ್ಮ ಬೇಕು 


(ಅಳುತ್ತಾ ಹೋಗಿ ಒಂದು ಮೂಲೆಯಲ್ಲಿ ಸಪಮೋರೆ 
ಹಾಕಿಕೂಂಡು ಕೂರುತ್ತದೆ. ಉಳಿದ ಹಸುಗಳು 
ಚಡಪಡಿಸುತ್ತಾ ಪುಣ್ಯಕೋಟಿ ಬರುವ ದಿಕ್ಕುಗಳತ್ತ ಹೋಗಿ 
ಹೋಗಿ ನೋಡಿ ಬರುತ್ತವೆ.) 

ಸ್ವಲ್ಪ ಸಮಯದ ನಂತರ) 


: ಕ೦ದಾ... ಚಿನ್ನ ನನ್ನ ಮುದ್ದೇ, ಎಲ್ಲಿದ್ದೀ? ಇಗೋ 


ನಿನ್ನಮ್ಮ ಬಂದು ಬಿಟ್ಟಿದ್ದೇನೆ. ಬಾ ಮಗು... ಬಾ 
ಮಗು (ಎಂದು ಭಾವುಕತೆಯ ಆವೇಶದೊಂದಿಗೆ 
ರಭಸದಿ೦ದ ಒಳ ಬರುತ್ತದೆ. ಸದ್ದು ಕೇಳಿದ್ದೇ ಉಳಿದೆಲ್ಲಾ 
ಹಸುಗಳೂ ಕುತೂಹಲದಿಂದ ತಲೆ ಎತ್ತಿ ನೋಡಿ, 
ಸಂಭ್ರಮದಿಂದ ಪುಣ್ಯಕೋಟಿಯ ಬಳಿಗೆ ಓಡುತ್ತವೆ.) 
(ಉದ್ದೇಗದೊಂದಿಗೆ) ಪುಣ್ಯಕೋಟಿ... ಪುಣ್ಯಕೋಟಿ... 
ಬಾ ತಾಯಿ, ಯಾಕಿಷ್ಟು ತಡಮಾಡಿ ಬಿಟ್ಟಿ? ಎಲ್ಲಿಗೆ 
ಹೋಗಿದ್ದೇ? ನಾವೆಲ್ಲ ಎಷ್ಟು ಹೆದರಿಬಿಟ್ಟಿದ್ದವು ಗೊತ್ತಾ? 
ಹೋಗು ಹೋಗು ಮೊದಲು ನಿನ್ನ ಕಂದನನ್ನು 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 43 


ಪುಣ್ಯಕೋಟಿ 


ಎಲ್ಲ ಹಸುಗಳು : 


ಪುಣ್ಯಕೋಟಿ 


ಕಾಮಧೇನು 


ಸಮಾಧಾನ ಮಾಡು. ಪಾಪ ತುಂಬ ಹೆದರಿಬಿಟ್ಟಿದೆ. 
ಅಕ್ಕಂದಿರೆ ನೀವು ಹೆದರಿದ್ದೇ ನಿಜವಾಗಿದೆ. ನನ್ನ ಬದುಕು 
ಇನ್ನು ಕೆಲವೇ ಕ್ಷಣಗಳು! ನನ್ನ ಕಂದನಿಂದ ಕಡೆಯ 
ಎದಾಯ ತೆಗೆದುಕೊಳ್ಳಲೆಂದೇ ಬಂದಿದ್ದೇನೆ. 
(ಆಶ್ವಂರ೯ದಿಂದ) ಏನು ತಾಯಿ ನೀನು 
ಹೇಳುತ್ತಿರುವುದು, ಕಡೆಯ ವಿದಾಯ! ಏನಿದರ ಅರ್ಥ! 
ಹೌದು, ಬರುವಾಗ ತಡವಾಯಿತು. ನನ್ನ ಕಂದನ 
ನೆನಪೊಂದು ಕಡೆ, ಹಸಿವು, ದಣಿವು ಬಾಯಾರಿಕೆಗಳಿ೦ದ, 
ಜೊತೆಗೆ ಸ್ವಲ್ಪ ಕತ್ತಲೂ ಇದ್ದುದರಿಂದ ನೀವೆಲ್ಲಾ ಮುಂದು 
ಮುಂದು ಹೋದದ್ದನ್ನು ಗಮನಿಸಲೇ ಇಲ್ಲ. ನಿಧಾನವಾಗಿ 
ಬರುತ್ತಿದ್ದೇ. ಎಲ್ಲಿಂದಲೋ ಒಂದು ಹುಲಿ ಜಿಗಿದು 
ನನ್ನ ಮುಂದ್‌ ಬಂದು ನಿಂತು, ತನಗೆ 
ಆಹಾರವಾಗಬೇಕೆಂದು ಕೇಳಿತು. ನಾನು ಹೆದರಿದೆ. 
ಆದರೂ ಸಮಾಧಾನ ತಂದುಕೊಂಡು, ಒಂದಲ್ಲ ಒಂದು 
ದಿನ ಸಾಯಲೇಬೇಕೆಂದು ಧೈರ್ಯ ತಂದುಕೊಂಡೆ 
ನಾದರೂ ಕ೦ದನ ನೆನಪು ಕಾಡಿತು. ಅ೦ಗಲಾಚಿ, 
ಬೇಡಿಕೊಂಡು ಸ್ವಲ್ಪ ಕಾಲಾವಕಾಶ ತೆಗೆದುಕೊಂಡು 
ಬಂದಿದ್ದೇನೆ. 


ಹೇಗಿದ್ದರೂ ಬಂದಿದ್ದೀಯ. ಮತ್ತೆ ಆ ಕಡೆ ಹೋಗಲೇ 


ಬೇಡ. ನೀನಿರುವ ಜಾಗ ಅದಕ್ಕೇನು ಗೊತ್ತಾಗುತ್ತೆ 
ನಿನ್ನ ಪಾಡಿಗೆ ನೀನು ನಿನ್ನ ಕಂದನನ್ನು ನೋಡಿಕೊಂಡು 
ತೆಪಗಿರು. | 


WwW 


; ಹಾಗೆ ಮಾಡುವುದುಂಟೇ ತಪ್ಪು ತಪ್ಪು... ಮಾತಿಗೆ 


ತಪ್ಪುವ ಪ್ರಶ್ನೆಯೇ ಇಲ್ಲ. ನನಗೆ ಹೋಗಲೇ ಬೇಕಿದೆ. 
(ಎಂದು - ಕಂದಾ ಕಟ್ಟಾಣಿ ಎಲ್ಲಿದ್ದೀ ಮರಿ? 
ಎನ್ನುತ್ತಿರಲು ತಾಯಿ ಧ್ವನಿ ಕೇಳಿ ಕರುಗಳ ಮಧ್ಯೆ 


44 / ಡಾ. ವಿಜಯಾ ಸುಬ್ಬರಾಜ್‌ 


4 i 
ಕಿಂದರಿ ಜೋಗಿ... ಪ ಕ 
ಗಿ... ಪುಣಕೋಟಿ 
$3 ನಗೆ ಕಲಿತ ಪಾ 


ಕರು 


ಪುಣ್ಯಕೋಟಿ 


ಕರು 


ಪುಣ್ಯಕೋಟಿ 


ಕರು 


ಪುಣ್ಯಕೋಟಿ ತ 


ಇದ್ದ ಪುಣ್ಯಕೋಟಿ ಕರು ಜಿಗಿಯುತ್ತಾ ಓಡಿ ಬರುತ್ತದೆ.) 


ಅಮ್ಮ ಅಮೈ್ಚ ಯಾಕಮ್ಮ ಇಷ್ಟು ತಡಮಾಡಿದೆ? ನನಗೆ 


ಮಮ್ಮು ಬೇಕು. ನಿನ್ನ ಮಡಿಲಲ್ಲಿ ಮಲಗಬೇಕು. ಇವರ 
ಜೊತೇನೇ ಯಾಕೆ ಬರಲಿಲ್ಲ. ಏನಾದರೂ ಆಯ್ತಾ? 
ಅಮ್ಮ ಅಳಿದ್ದೀಯ? ಯಾಕಮ್ಮ ಏನಾಯಿತು) 
ಕಂದಾ, ನನ್ನ ದುಃಖ, ನನ್ನ ಸಮಸ್ಯೆ ನಿನಗೆ 
ಅರ್ಥವಾಗೋಲ್ಲ. ನೀನಿನ್ನೂ ಚಿಕ್ಕದು. ಬಾ ನಿನಗೆ 
ಮೊಲೆಯೂಡಿಸಿ, ನನಗೆ ಬೇಗನೆ ಹೋಗಬೇಕಿದೆ. 


: ಮತ್ತ ಹೋಗುವುದೇಕಮ್ಮ) ನಾನು ನಿನಗೆ 


ಬೇಸರವಾದೆನೆ? ನನ್ನನ್ನು ಬಿಟ್ಟು ಹೋಗುತ್ತೇನೆ. 
ಎನ್ನುತ್ತೀಯಲ್ಲ, ನಿನಗೆ ಮನಸ್ಸಾದರೂ ಹೇಗೆ ಬರುತ್ತೆ? 
ನಾನಂತೂ ನಿನ್ನನ್ನು ಹೋಗಗೊಡುವುದಿಲ್ಲ. ನನಗೆ 
ನೀನು ಬೇಕು. 

ಕಂದಾ ಯಾವ ತಾಯಿಗೆ ತಾನೇ ತನ್ನ ಮಗು 
ಬೇಡವಾಗುತ್ತೆ ಆದರೆ ನನಗೆ ಹೋಗಲೇಬಾಕಾಗಿದೆ. 
ನಾನು ಹಿಂತಿರುಗಿ ಬರುತ್ತೇನೆಂದು ಒಬ್ಬರಿಗೆ ಮಾತು 
ಕೊಟ್ಟಿದ್ದೇನೆ. 


; ಯಾರಿಗೆ ಮಾತು ಕೊಟ್ಟದ್ದೀಯ? ಮಾತು ಯಾಕೆ 


ಕೊಟ್ಟೆ? ಹೇಳಮ್ಮ 

ಕಂದಾ ಬರುವಾಗ ಹುಲಿರಾಂಶು ನನ್ನನ್ನು 
ತಿನ್ನಬೇಕೆಂದುಕೂಂಡು ಹಠ ಮಾಡಿದ. ಅವನಿಂದ 
ತಪ್ಪಿಸಿಕೊಂಡು ಬರುವುದು ಸಾಧ್ಯವಿರಲಿಲ್ಲ. ಆದರೂ 
ನಿನ್ನ ನೆನಪಾಗಿ ಬಹಳ ಸಂಕಟಪಟ್ಟು ನೋಡಲೇಬೇಕೆನಿಸಿ 
ಅವನನ್ನು ಕಾಡಿಬೇಡಿ, ಕಾಲು ಹಿಡಿದು, ನಿನಗೆ 
ಮೊಲೆಂಯೂಡಿಸಿ ಸ್ವಲ್ಪ ಹೊತ್ತಿನಲ್ಲಿ ಬಂದು 
ಬಿಡುತ್ತೇನೆಂದು ಮಾತು ಕೊಟ್ಟು ಬಂದಿದ್ದೀನಿ. 


46 / ಡಾ. ವಿಜಯಾ ಸುಬ್ಬರಾಜ್‌ 


ಕರು 


ಪುಣ್ಯಕೋಟಿ ತ 


ಕರು 


ಪುಣ್ಯಕೋಟಿ 


ಕರು 


ಪುಣ್ಯಕೋಟಿ 


ಆ ಅಮ್ಮ ನೀನು ಹುಲಿ ಬಾಯಿಗೆ ಸಿಕ್ಕಿ ನಮ್ಮನ್ನು ತಬ್ಬಲಿ 


ಮಾಡುವುದಾದರೂ ಏಕೆ? ನನ್ನನ್ನು ಬಿಟ್ಟು 
ಹೋಗಬೇಡವೇ ಅಮ್ಮ ಸುಮ್ಮನೆ ಇಲ್ಲಿಯೇ ಇದ್ದು 
ಬಿಡು. ದುಷ್ಟ ಮೃಗಕ್ಕಾಗಿ ಪ್ರಾಣ ಬಿಡುವುದರಲ್ಲಿ ಏನರ್ಥ 
ಇದೆ. 

ಇಲ್ಲ ಕಂದ. ಹಾಗೆಲ್ಲ ಮಾಡಬಾರದು. ದುಷ್ಪರಾಗಲೀ 
ಒಳ್ಳೆಯರಾಗಲಿ ಅದು ಮುಖ್ಯವಲ್ಲ. ಯಾರಾದರೇನು 
ನಾವು ಕೊಟ್ಟ ಮಾತು ಉಳಿಸಿಕೊಳ್ಳಲೇ ಬೇಕು. ಇಂದಿಗೆ 
ನನ್ನ ನಿನ್ನ ಯಣ ತೀರಿತು ಕಂದ. 


ಆ ಅಮ್ಮ ನೀನು ಮಾತು ಉಳಿಸಿಕೊಳ್ಳಲೇಬೇಕಂದರೆ, 


ನನ್ನನ್ನು ತಬ್ಬಲಿ ಮಾಡಿ ಹೋಗುವುದು ಬೇಡ. ನೀನು 
ಹೋಗಿ ನಾನು ಬದುಕಿ ಉಳಿಯುವುದಕ್ಕಿಂತ ಇಬ್ಬರೂ 
ಹುಲಿಗೆ ಆಹಾರವಾಗೋಣ. 

ಎಂಥ ಮಾತಾಡುತ್ತೀ ಕಂದಾ! ನಿನ್ನನ್ನು ಸಾಯ 
ಬಿಡುವೆನೇ. ಈ ತಾಯಿ. ಮನಸ್ಸನ್ನು 
ಅರ್ಥಮಾಡಿಕೂಂಡು ನನ್ನನ್ನು ಸಂತೋಷದಿಂದ 
ಕಳಿಸಿಕೊಡು. ದೇವರ ದಯೆಯಿದ್ದರೆ, ಆ ಹುಲಿರಾಯ 
ನಿಗೆ ಒಳ್ಳೆ ಬುದ್ಧಿ ಬಂದು ನನ್ನ ಹೋಗಗೊಡುತ್ತಾನೆ. 
ಬಾ ಕಂದ ಮೊಲೆಯುಂಡು, ಬೇಗದಿ ಹೋಗಬಿಡು. 


ಅಮ್ಮಾ ನಿಜವಾಗಿಯೂ ಹೋಗಬಯಸುವೆಯೇನು? 


ನೀ ಹೋದರೆ ಯಾರನ್ನು ಅಮ್ಮ ಎಂದು ಕರೆಯಲಿ. 
ಯಾರ ಬಳಿ ಮಲಗಲಿ? ಯಾರ ಮೊಲೆ ಕುಡಿಯಲಿ? 
ಯಾರ ಸೇರಿ ಬದುಕಲಿ) 

(ತನ್ನೆಲ್ಲ ಬಳಗದವರನ್ನು ನೋಡಿ) ಅಕ್ಕಂದಿರಾ 
ಅಮ್ಮಂದಿರಾ, ಬಂಧುಬಾಂಧವರಿರಾ. ಕಂದ ನನ್ನದು 


ನೊಂದಿಹುದು. ನೀವೆಲ್ಲರೂ ಇದನ್ನು ನಿಮ್ಮ 


ಕಿಂದರಿ ಜೋಗಿ... ಪುಣ್ಣಕೋಟಿ... ಕಾಗೆ ಕಲಿತ ಪಾಠ / 47 


ಎಲ್ಲಹಸುಗಳು : 


ಪುಣ್ಯಕೋಟಿ ಆ 


ಮಗುವೆಂದೇ ನೋಡಿಕೊಳ್ಳಿ. ತಬ್ಬಲಿ ಮಗು ತಪ್ಪಿ 
ನಡೆದರೂ ಸೃರಿಸಿಕೊಂಡು ಬುದ್ಧಿ ಪೇಳಿ ಸರಿಯಾಗಿ 
ನಡೆಸಿರಿ. ಮುಂದೆ ಬಂದರೆ ಹಾಯದೆ ಹಿಂದೆ ಬಂದರೆ 
ಒದೆಯದೆ, ಪ್ರೀತಿಯಿ೦ದಲಿ ನೋಡಿಕೊಳ್ಳಿ (ಕರುವಿಗೆ) 
ಬಾ ಕಂದ ಇಗೋ ಇನ್ನು ಮುಂದೆ ಇವರೇ ನಿನ್ನ 
ಹೆತ್ತಮ್ಮಗಳು. ಇವರು ಹೇಳಿದಂತೆ ನಡೆದುಕೋ ಕಂದ. 
ಎಂದೂ ಹಿಂಡಗಲಬೇಡ. ಹಿಂದೆಯೂ ಇರಬೇಡ 
ಮುಂದೆಯೂ ಇರಬೇಡ. ನಡುವೆಯೇ ಇರು. 
ಪುಣ್ಯಕೋಟಿ ತಾಯಿ ನೀನು ಹೋಗಲೇಬೇಕೆಂದು 
ಹಠ ಹಿಡಿದಿರುವೆ. ನೀನು ನಮ್ಮ ಕುಲಕ್ಕೆಲ್ಲ ಕಣ್ಣಿನಂತಿದ್ದೆ. 
ನಮ್ಮ ಭಾಗ್ಯದಂತಿದ್ದೆ. ನೀನಿಲ್ಲದ ಈ ಕೊಟ್ಟಿಗೆ 
ಶೂನ್ಯವೆನಿಸುವುದು ನಡೆ ತಾಯೆ ನಾವೂ ನಿನ್ನೊಟ್ಟಿಗೆ 
ಬಂದು ಆ ಹುಲಿರಾಯನನ್ನು, ನಿನ್ನನ್ನು ಉಳಿಸುವಂತೆ 
ಬೇಡಿಕೊಳ್ಳುತ್ತೇವೆ. 

(ಹೆದರಿ) ಅಯ್ಕಯ್ಯೋ ಬೇಡ ಬೇಡ. ಆ ವ್ಯಾಘನ 
ಸ್ವಭಾವ ಹೇಳಲಾಗದು. ನಾನೊಬ್ಬಳು ಸತ್ತು ಒಂದು 
ಮಗು ಅನಾಥವಾಗುವುದೇ ಇಷ್ಟು ಚಿಂತೆಗೆ, ನೋವಿಗೆ 
ಕಾರಣ ವಾಗುತ್ತಿರುವಾಗ ಏನಾದರೂ ಅಪಾಯ 
ಸಂಭವಿಸಿ, ಎಷ್ಟೊಂದು ಕಂದಗಳು ತಬ್ಬಲಿಯಾಗಲು 
ನಾನು ಬಿಡಬೇಕೆ? ಬರುತ್ತೇನೆ ಅಕ್ಕ ತಂಗಿಯರೇ. 
ನನ್ನ ಕಂದನನ್ನು ನಿಮ್ಮದೆಂದು ಕಾಣಿರಿ... ಪುಣ್ಯವಿದ್ದ ರೆ 
ಪ್ರಾಣದೊಂದಿಗೆ ಬರುತ್ತೇನೆ. ನಮಸ್ಕಾರ. (ಹೇಳುತ್ತಾ 
ದುಃಖಿಸಿ ಕಂಬನಿಗೆರೆದು ಮತ್ತೆ ಮತ್ತೆ ತನ್ನ ಕರುವನ್ನು 
ಅಪ್ಪಿ ಮುದ್ದಾಡುತ್ತದೆ.) 


೫ ೫ ೫% 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 49 


(ಜೆಟ್ಟದೊತ್ತಿನ 


ದೃಶ್ಯ - 4 


ಕಾಡು. ಚಂಡವ್ಯಾಫ್ರ ಕೋಪಾವಿಷ್ಟವಾಗಿ ಶತಪಥ ಹಾಕುತ್ತಿದೆ. 


ಪುಣ್ಯಕೋಟಿ ಬರುತ್ತಿರಬಹುದೇನೋ ಎಂದು ಆ ಕಡೆ ಈ ಕಡೆ ನೋಡುತ್ತಿದೆ.) 


ಚಂಡವ್ಯಾಫ್ರ 


ಗುರುದೇವ 


ಚಂಡವ್ಯಾಘ್ರ : 


ಗುರುದೇವ 


ಹೋಗಿ ಎಷ್ಟು ಹೊತ್ತಾಯಿತು. ಮಳ್ಳಿಯಂತೆ ಮಾತಾಡಿ 
ಮೋಸ ಮಾಡಿತು. ನಾನು ತಪ್ಪು ಮಾಡಿದೆ. ಕೈಗೆ 
ಸಿಕ್ಕಿದಾಗಲೇ ಸೀಳಿ ಮುಕ್ಕಿ ಬಿಡಬೇಕಾಗಿತ್ತು. ಈಗೇನು 
ಮಾಡುವುದು? ಗುರುದೇವರನ್ನಾದರೂ ಕರೆಯುತ್ತೇವೆ. 
(ಗುರುದೇವ... ಗುರುದೇವ... ಎಂದು ಕೂಗುತ್ತದೆ) 


: (ಪ್ರವೇಶಿಸಿ) ಯಾಕಯ್ಯಾ ಹೀಗೆ ದೊಡ್ಡ ಗಂಟಲಲ್ಲಿ 


ಕೂಗಿ ನಮ್ಮು ದ್ಯಾನ ಬ'೦ಗ ಮಾಡಿದ 
ನಮ್ಮಿಂದೇನಾಗಬೇಕಿತ್ತು? 

ನೋಡಿದಿರಾ ಗುರುದೇವ, ಸ್ವಲ್ಪ ಹೊತ್ತಿಗೆ ನಿಮ್ಮ 
ಮುಂದೆಯೇ ಭಾಷೆ ಕೊಟ್ಟು ಹೋದದ್ದು ಇನ್ನೂ 
ಬಂದಿಲ್ಲ. ಒಂದೆರಡು ಕ್ಷಣದಲ್ಲಿ ಬಂದು 
ಬಿಡುತ್ತೇನೆಂದದ್ದು ಇನ್ನೂ ಪತ್ತೆಯಿಲ್ಲ. ಅದರ ಮಾತನ್ನು 
ನಂಬಿ ಮೂರ್ಯನಾದೆ. ಕರುಣೆ ತೋರಿಸಬಾರದಿತ್ತು 


: ಸ್ವಲ್ಪ ತಾಳ್ಗೆಯಿಂದಿರು. ಮಗುವನ್ನು ಸಮಾಧಾನ ಮಾಡಿ 


ಅದರಿಂದ ಬಿಡಿಸಿಕೊಂಡು ಬರುವುದ ಅಷ್ಟು ಸುಲಭವಲ್ಲ. 


50 / ಡಾ. ವಿಜಯಾ ಸುಬ್ಬರಾಜ್‌ 


ಚಂಡವ್ಯಾಘ್ರ : 
ಗುರುದೇವ 


ಪುಣ್ಯಕೋಟಿ 


ಗುರುದೇವ 


ಪುಣ್ಯಕೋಟಿ 


ತಾಯಿ ಮಕ್ಕಳ ಸಂಬಂಧ ನಿನಗೆ ಹೇಗೆ. ಅರ್ಥ 
ವಾಗಬೇಕು! 

ಏನು ಗುರುದೇವ ನನ್ನನ್ನೇ ತಪ್ಪಾಗಿ ಮಾತಾಡುತ್ತೀರಿ. 
ನನಗೆ ಅರ್ಥವಾಗದಿದ್ದರೆ ನಾನೇಕೆ ಕನಿಕರಿಸಿ ಬಿಡುತ್ತಿದ್ದೆ! 


: ಹಾಗಾದರೆ ತಾಳ್ಮೆಯಿಂದಿರು. ಅದು ಸತ್ಯವಂತ ಹಸು. 


ಆಡಿದ ಮಾತಿಗೆ ತಪ್ಪುವುದಿಲ್ಲ. 

(ಪ್ರವೇಶಿಸಿ) ಕ್ಷಮಿಸು ಹುಲಿರಾಯ. ನನ್ನ ಕಂದನನ್ನು, 
ಸಮಾಧಾನಪಡಿಸಿ, ಬಂಧುಗಳಿಗೆ ಅದನ್ನು ಒಪ್ಪಿಸಿ 
ಬರಲು ಸ್ವಲ್ಪ ತಡವಾಯಿತು. ನಿಮಗೆ ಸಿಟ್ಟು 
ಬ೦ದಿರುವುದರಲ್ಲಿ ತಪ್ಪಿಲ್ಲ. ತೆಗೆದುಕೋ ಅಣ್ಣಯ್ಯ. 
ಖಂಡಿವಿದೆ. ಮಾಂಸವಿದೆ. ಗುಂಡಿಗೆಯ ಬಿಸಿ ರಕ್ತವಿದೆ 
- ಎಲ್ಲವನ್ನೂ ಉಂಡು ಸಂತೃಪ್ಪನಾಗು. ಮೊದಲಿಗಿಂತ 
ಈಗ ಹೆಚ್ಚು ಸಂತೃಪ್ತಿಯಿಂದ ನಿನಗೆ ಒಪ್ಪಿಸಿಕೊಳ್ಳುತ್ತೇನೆ. 
ನನಗೆ ಮನೆಗೆ ಹೋಗಲು ಅನುಮತಿ ಕೊಟ್ಟೆ. ಇದರಿಂದ 
ನನ್ನ ಕಂದನನ್ನು ಕಂಡು ಉಣಿಸಿ, ತಣಿಸಿ ಬರಲು 
ಸಾಧ್ಯವಾಯಿತು. ಮನಸ್ಸಿಗೆ ಇದರಿಂದ ನೆಮ್ಮದಿ ಸಿಕ್ಕಿತು. 
ಕೊಟ್ಟ ಭಾಷೆಯಂತೆ ನನ್ನನ್ನು ಆಹಾರವಾಗಿಸಿಕೋ 
(ಗುರುದೇವನ ಕಡೆ ತಿರುಗಿ) ಗುರುದೇವ ನನಗೆ ಸಕಲ 
ಸನ್ಮಂಗಳಗಳು ಉಂಟಾಗುವಂತೆ ಆಶೀರ್ವದಿಸಿ. 


: ತಾಯಿ, ನಿನ್ನಂಥ ಸತ್ಯವ೦ತರನ್ನು ವಚನ ಪಾಲಕರನ್ನು 


ಕಂಡಿಲ್ಲ. ದೇವರು ನಿನಗೆ ಒಳ್ಳೆಯದು ಮಾಡಲಿ. 
ಸ್ವರ್ಗಪ್ರಾಪ್ತಿಯಾಗಲಿ. 

ಬಾ ಹುಲಿಯಣ್ಣ ಬಹಳ ಹಸಿದಿರುವೆ. ಹಸಿದ ಹೊಟ್ಟಿಗೆ 
ಮತ್ತಷ್ಟು ಹಿಂಸೆ ಕೊಡಬೇಡ. ಬೇಗನೆ ಉಂಡು 
ಸುಖದಿಂದ ಈ ಅಡವಿಯನ್ನಾಳುತ್ತಿರು. 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 61 


ಚಂಡವ್ಯಾಘ್ರ 


ಪುಣ್ಯಕೋಟಿ 


ಚಂಡವ್ಯಾಘ್ರ 


ಗುರುದೇವ 


: ತಂಗಿ, ಅಣ್ಣ ಎಂದು ನನ್ನನ್ನು ಕರೆದ ಮೇಲೆ ನಾನು 


ನಿನಗೆ ಸಾವನ್ನು ಕೊಡಲೇ. ನಿನ್ನಂತಹ ಸತ್ಯವ೦ತಳನ್ನು 
ಅವಿವೇಕಿಯಾಗಿ, ಹಠದಿಂದ, ಸಿಟ್ಟಿನಿಂದ ಕೊಂದು 
ತಿಂದರೆ ನನಗೆ ರೌರವ ನರಕ ತಪಿದ್ದಲ್ಲ. ಇಲ್ಲೀವರೆಗೆ 
ಎಷ್ಟೊಂದು ಪ್ರಾಣಿಗಳನ್ನು, ಅದರಲ್ಲಿಯೂ ಪವಿತ್ರವಾದ 
ಹಸುಗಳನ್ನು ಕೊಂದು ಪಾಪಿಯಾಗಿದ್ದೇನೆ. ಈಗ 
ನಿನ್ನಂತಹ ಸದ್ಗುಣಶೀಲೆ, ಪರಮುಪಾವನೆ. 


ಸತ್ಯವಂತೆಯನ್ನು ಕೊಂದು ಇನ್ನಷ್ಟು ಪಾಪಕ್ಕೆ 


ಗುರಿಯಾಗಲೇ (ಗುರುದೇವನತ್ತ ನೋಡಿ) ಗುರುದೇವ 
ನಾ ಹೇಳುತ್ತಿರುವುದು ಸರಿಯಲ್ಲವೇ? ಇಲ್ಲೀವರೆಗೆ 
ಮಾಡಿದ ಪಾಪಕ್ಕೆ ಪ್ರಾಂರುಶ್ಚಿತ್ತವಾಗಿ 
ಪ್ರಾಣವೆನ್ನರ್ಪಿಸಬೇಕೆಂದು ಬಂಕುಸುತ್ತೇನೆ. 
ಅಪ್ಪಣೆಯಾಗಲಿ... ತಂಗೀ ನೀನು ನನ್ನ ಕಣ್ಣ ತೆರೆಸಿದೆ. 
ಹೋಗು ನಿನ್ನ ಕಂದನನ್ನು ಕೂಡಿ ನೂರ್ಕಾಲ ಬಾಳು. 
ಇಲ್ಲ... ಇಲ್ಲ... ಅಣ್ಣಯ್ಯ ನೀನು ಪ್ರಾಣ ಬಿಡಕೂಡದು. 
ನಾನು ಪ್ರಾಣವನ್ನರ್ಷಿಸಬೇಕೆಂದು ಪ್ರತಿಜ್ಞೆ ಮಾಡಿ 
ಬ೦ದಿದ್ದೇನೆ. ನನ್ನ ಪ್ರತಿಜ್ಞೆಗೆ ಭಂಗ ತರಬೇಡ. 


: ಅದು ಸಾಧ್ಯವೇ ಇಲ್ಲ. ಬಿಡು. ಬಿಡು (ಎಂದು 


ಪುಣ್ಯಕೋಟಿಗೆ ಪ್ರದಕ್ಷಿಣೆ ಹಾಕಿ, ಬೆಟ್ಟವೇರಿ ಮೇಲಿಂದ 
ಜಿಗಿದು ಬೀಳುತ್ತದೆ. ಅದು ಬಿದ್ದ ರಭಸಕ್ಕೆ ಬೆದರಿದ 
ಪುಣ್ಯಕೋಟಿ. “ಅಣ್ಣಯ್ಯಾ - ಹುಲಿರಾಯ” ಎಂದು 
ಚೇರಿ ಮೂರ್ಛೆ ಹೋಗುತ್ತದೆ. ಗುರುದೇವ ಅವರಿಬ್ಬರ 
ಹತ್ತಿರ ಬ೦ದು ನೋಡುತ್ತಾನೆ.) 


: ಎಂಥ ತ್ಯಾಗವಿದು. ಮನುಷ್ಯರಿಗೂ ಸಾಧ್ಯವಾಗದ ಈ 


ಸ್ನೇಹ ಸಂಬಂಧಗಳು ಈ ಮೌಲ್ಯಗಳು ಈ ಪ್ರಾಣಿಗಳಲ್ಲಿ 
ಕಾಣುತ್ತಿರುವ. ಸೃಷ್ಟಿಂಶುಲ್ಲಿಂಯೇ ವಿಚಿತ್ರವಾದ 


52 / ಡಾ. ವಿಜಯಾ ಸುಬ್ಬರಾಜ್‌ 


ಕಾಗೆ ಕಲಿತ ಪಾಠ / 53 


ಪುಣ,ಕೋಟಿ.... 


3) 


ಅಶರೀರವಾಣಿ: 


: (ಕಣ್ಣು ಬಿಟ್ಟು) ಗುರುದೇವ. ನಾನು ಇನೂ 


ಘಟನೆಯಿದು. ಪುಣ್ಯಕೋಟಿಯಲ್ಲಿ ಸ್ವಲ್ಪ ಉಸಿರಾಟ 
ಕಾಣುತ್ತದೆ. ಪುಣ್ಯಕೋಟಿ, ತಾಯಿ... ಏಳು... ಏಳು 
ಎದೇಳು. 

ಕಾ 
| 
ಸಾಯಲಿಲ್ಲವೇ? ಇದೇನು ನನ್ನ ಹುಲಿಯಣ್ಣ ಹೀಗೆ 
ನಿಶ್ಚಲನಾಗಿ ಬಿದ್ದಿದ್ದಾನೆ. 


: ತಾಯೆ ನಿನ್ನ ಸತ್ಯಕ್ಕೆ ಮೆಚ್ಚಿ ನೀಡಿದ ಕಾಣ್ಕೆ ಇದು. ಈ 


ಲೋಕ ತ್ಯಜಿಸಿ ಸತ್ಯಲೋಕ, ಸ್ವರ್ಗಲೋಕ ಸೇರಿದ್ದಾನೆ. 


: ಇಲ್ಲ ಗುರುದೇವ. ನನಗಾಗಿ ತಾನು ಪ್ರಾಣ ಬಿಡುವುದು 


ಅನ್ಯಾಯ. ಹೇಗಿದ್ದರೂ ನಾನು ಹುಲಿ ಬಾಯಿಗೆ 
ಆಹಾರವಾಗಿ ಸಾವನ್ನಪುತ್ತೇನೆಂದು ಹೇಳಿಯೇ 
ಬ೦ದಿದ್ದೇನೆ. ಇಂತಹ ಅಣ್ಣನಿಗೆ ತಕ್ಕ ತಂಗಿ 
ಎನಿಸಿಕೊಳ್ಳಬೇಕಾದರೆ ನಾನೂ ಸಾಯಲೇಬೇಕು. ಅಪ್ಪಣೆ 
ಕೊಡಿ ಗುರುದೇವ (ಎಂದು ಹೇಳುತ್ತಾ ಬೆಟ್ಟವೇರಿ 
ಬೀಳಲು ಹೊರಡುತ್ತದೆ. ಅಷ್ಟರಲ್ಲಿ ಅಶರೀರವಾಣಿ 
ಕೇಳಿಸುತ್ತದೆ. 

ಪುಣ್ಯಕೋಟಿ, ತಾಯೆ ನಿಲ್ಲು. ಆತುರಪಡಬೇಡ. ನಿನ್ನ 
ಅಣ್ಣ ಪುಣ್ಯಲೋಕದಲ್ಲಿ ಸಂತೋಷವಾಗಿದ್ದಾನೆ. ನೀನು 
ಹೀಗೆ ಅನಾಹುತ ಮಾಡಿಕೊಂಡರೆ. ಅಲ್ಲದ್ದೂ ಅವನು 
ದುಃಖಪಡುವಂತಾಗುತ್ತದೆ. ಹೊರಡು ನಿನ್ನ ಪುರಕ್ಕೆ. 
ನಿನ್ನ ಶಿಶು ನಿನಗಾಗಿ ಅಳುತ್ತಿದೆ. ನಿನ್ನ ಬಂಧು 
ಬಾಂಧವರ, ನಿನ್ನೊಡೆಯನ ಚಿಂತೆ, ಕಳವಳಗಳನ್ನು 
ದೂರ ಮಾಡು. ನಿನ್ನ ಸತ್ಯ ನಿಷ್ಠೆಯಿಂದ ಹೀಗೆ ಕಣ್ಣು 
ತೆರೆಸಿದ ಕತೆ ಜಗದ್ದಿಖ್ಯಾತವಾಗುವುದು. ಹೋಗು ತಾಯಿ 
ಹೋಗು. 


54 / ಡಾ. ವಿಜಯಾ ಸುಬ್ಬರಾಜ್‌ 


ದೃಶ್ಯ - ವ್ರ 


(ಪುಣ್ಯಕೋಟಿ ಸಂತೋಷದಿಂದ ಹಾಡುತ್ತಾ ಬರುವುದು) 
ಕಂದಯ್ಯಾ ಕಂದಯ್ಯಾ 
ಎಲ್ಲಹ ಬೇಗದಿ ಬಾರಯ್ಯ 
ದಯದಿಂದೆನ್ನನು ಹುಲಿಯಣ್ಣ 
ನಿನ್ನನು ಸೇರಲು ಕಳಿಸಿಹನಣ್ಣ 
ಬಾರೋ ಕಂದ ಕೆನೆಯುತ ಚಂದ 
ಸುಖವ ನೀಡು ನಿನ ಅಪುಗೆಯಿಂದ 
ಅಕ್ಕಗಳರಾ ಅಮ್ಮಗಳಿರಾ 
ಬನ್ನಿರಿ ಬೇಗ ಬಂದಿಹೆ ನೀಗ 
ದೈವವೊಲಿದು ಕಳಿಸಿಹುದು 
ನಿಮ್ಮೊಡ ಬಾಳನು ಇತ್ತಿಹುದು 
ಹುಲಿರಾಯ ಹುಲಿರಾಯನಲ್ಲ 
ಕ್ರೂರ ಹಿಂಸಕನಲ್ಲ 
ಲೋಕದಿ ಸತ್ಯದ 
ಹಿರಿಮೆಯನರುಹಲು 
ತನ್ನನೆ ತಾನು ಬಲಿಗೊಟ್ಟಿಹನು 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 55 


ಎಲ್ಲ ಹಸುಗಳು : 


ಬಡ ತಂಗಿಯ ಬಾಳನು 

ಬೆಳಗಿಹನು; ಸುಖವಿತ್ತಿಹನು 

(ಎಲ್ಲ ಹಸುಗಳೂ ಕರುಗಳೂ ಬಂದು ಪುಣ್ಯಕೋಟಿಯನ್ನು 
ಸುತ್ತುಗಟ್ಟುತ್ತವೆ.) 

ಪುಣ್ಯಕೋಟಿ ತಾಯೆ ಬಂದೆಯಾ, ಪ್ರಾಣವೆ೦ತೋ 
ಉಳಿಸಿಕೊಂಡೆಯಾಾ, ಎಂಥ ಅಚ್ಚರಿ! ಹುಲಿಯ 
ಬಾಯಿಂದ ತಪ್ಪಿಸಿಕೊಂಡು ಹೇಗೆ ಬಂದೆಯೇ?... 


* ನಿಜವಾಗಿಯೂ ನೀನು ಪುಣ್ಯವಂತೆಯೇ!! 
ಪುಣ್ಯಕೋಟಿ 


ಅಕ್ಕಗಳಿರಾ, ಅಮ್ಮಗಳಿರಾ. ನಾ. ಮತ್ತೆ ಹೋದದ್ದೇ, 
ಹುಲಿರಾಯನ ಮನಸ್ಸು ಕರಗಿಸಿತು. ನನ್ನ ಸತ್ಯವಾಕ್ಕಕೆ 
ಮೆಚ್ಚಿ ನನ್ನಂಥವಳನ್ನು ಕೊ೦ದು ಪಾಪ ಮಾಡುವುದು 
ಬೇಡವೆಂದು ತಾನೇ ಪ್ರಾಣಕೊಟ್ಟ. ನಾನೂ 
ಸಾಯಬಯಸಿದೆನಾದರೂ ಅಶರೀರವಾಣಿಯೊಂದು, 
ಸಾಯಬೇಡವೆಂದೂ ಹುಲಿರಾಯನಿಗೆ ಸದ್ಧತಿ ಸಿಕ್ಕಿ 
ಸಂತೋಷದಿಂದ ಇರುವನೆಂದೂ ಹೇಳಿತು. ನಾನು 
ಸಾಯುವುದರಿಂದ ಅವನಿಗೆ ದುಃಖವಾಗುವ ಕಾರಣ 
ಸಾಯಬಾರದೆಂದೂ, ಹಿಂತಿರುಗಿ ನನ್ನ ಕಂದ, ಬಂಧು 
ಬಾಂಧವರ ಜೊತೆ ಸುಖದಿಂದ ಇರಬೇಕೆಂದೂ 
ಆದೇಶಿಸಿತು. ಅದಕ್ಕಾಗಿ ನಾನು ಹೀಗ ತಿರುಗಿ 
ಬಂದುಬಿಟ್ಟೆ. 

(ಹಸುಗಳೆಲ್ಲಾ ಪುಣ್ಯಕೋಟಿಯ ಸುತ್ತ ಹಾಡುತ್ತಾ ಪ್ರದಕ್ಷಿಣೆ 
ಹಾಕುತ್ತವೆ) 

ಪುಣ್ಯಕೋಟಿಯ ಪುಣ್ಯವಂತೆಯ 

ಏಸು ಪುಣ್ಯವ ಎಸಗಿಹೆ 

ಎಮ್ಮ ಒಡಹುಟ್ಟಿದವಳು ನೀನೆನೆ 

ಎನಿತು ಧನ್ಯರೋ ನಾವ್‌ಗಳು 


56 / ಡಾ. ವಿಜಯಾ ಸುಬ್ಬರಾಜ್‌ 


ಮೃತ್ಯುಮುಖದಿಂ ತಪ್ಪಿ ತಾಯಿಯ 
ಮರಳಿ ಪಡೆದಿರೆ ಕಂದನು 
ಜನ್ಮಜನ್ಮಾಂತರದ ಪುಣ್ಯವು 
ಅವನದಾಗಿದೆ ಸತ್ಯವು 

ಇರಲಿ ತಾಯೆ ನಿನ್ನ ಹರಕೆಯು 
ಎಮ್ಮಮೇಲಿರಲೆಂದಿಗೂ 
ಬಾಳದೀವಿಗೆ ನೀನೆ ನಮಗೆ 

ನಿನ್ನ ಪಾದಕೆ ನಮಿಪೆವು 

ನಿನ್ನ ಪಾದಕೆ ನಮಿಪೆವು 


೫ ೫ ೫ 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 57 


ಕಾಗೆ ಕಲಿತ ಪಾಠ 


ದೃಶ್ಯ - 1 


(ಒಂದು ದೊಡ್ಡ ಆಟದ ಬಯಲು, ಮಕ್ಕಳೆಲ್ಲರೂ ಕುಣಿದು ಕುಪ್ಪಳಿಸಿ ಆಡುತ್ತಿದ್ದಾರೆ. 
ವಿಧವಿಧವಾದ ಆಟಗಳನ್ನು ಆಡುತ್ತಿದ್ದಾರೆ. ಲಗ್ಗೋರಿ, ರತ್ತೋ ರತ್ತೋ, ಕಣ್ಣಾಮುಚ್ಚಾಲೆ 
ಇತ್ಯಾದಿ. ರಂಗದ ಬದಿಯಿಂದ ಕಾಗೆಯೊಂದು ಕುಪ್ಪಳಿಸುತ್ತ ರೆಕ್ಕೆಗಳನ್ನು ಫಡಫಡಿಸುತ್ತಾ 
ಬರುತ್ತದೆ) 
ಕಾಗೆ : "ಗೆಳೆಯರೇ ನಾನೂ 

ಆಡಲು ಬರಲೇ 

ಬೆಳಗಿನಿಂದಲೂ 

ಬೇಸರ ಬಂದಿದೆ 

ಆಡಲು ಯಾರೂ 

ಗೆಳೆಯರು ಇಲ್ಲ 

ನಿಮ್ಮೊಡನಾಡಲು 

ಬಂದಿರುವೆ 

ಬಗೆಬಗೆಯಾಟದಿ, 

ನಾನೂ ಸೇರುವೆ” - ಎನ್ನುತ್ತಾ ಕಾ| ಕಾ| ಕಾ 
ಎಂದು ಕೂಗುತ್ತದೆ. 

(ಆಡುತ್ತಿದ್ದ ಹುಡುಗರು ಕಾಗೆಯತ್ತ ನೋಡುವರು, 
ನಗುವರು) 


60 / ಡಾ. ವಿಜಯಾ ಸುಬ್ಬರಾಜ್‌ 


ರಂಗ 


ಕಾಗೆ 


: (ಆಶ್ಚರ್ಯದಿಂದ) ಏನಂದೆ ಕಾಗಣ್ಣ, ನೀನು ನಂಜೊತೆ 


ಆಡಬೇಕ೦ತೀಯ?9 


: ಹೌದು ಗೆಳೆಯಾ, ಬೆಳಗಿನಿಂದ ಬೇಜಾರಾಗಿದೆ. 


ಗೆಳೆಯರೇ ಸಿಕ್ಕಿಲ್ಲ. ನನ್ನನ್ನೂ ನಿಂಜೊತೆ ಸೇರಿಸಿಕೊಳ್ಳಿ 


: ಛಿ! ಛೀ! ನೀನು ನಂಜೊತೆ ಆಡೋಕೆ ಬರ್ತೀಯಾ, 


ಇ ೨ ತ್ಯಾ ಕತ ು 9 ತ ಶಿ 
ಸಾದ್ಯವಿಲ್ಲಪ್ಪ. ನಿನ್ನನ್ನು ಮುಟ್ಟಿಸಿಕೊಂಡರ 
ಮೈಲಿಗೆಯಾಗುತ್ತೆ. 


: ನೀನೊಂದು ಅಪಶಕುನದ ಹಕ್ಕಿ 
: (ವ್ಯಂಗ್ಯವಾಗಿ) ಆಹಾಹಾ! ಆ ಬಣ್ಣ ನೋಡು; ಥೂ! 


ನಿನ್ನ ಕಂಡರೇನೇ ಅಸಹ್ಯ ಆಗುತ್ತದೆ. 


: ಲೋ ಹಾಗೆಲ್ಲ ಅನ್ನ ಬೇಡ್ರೋ ಪಾಪ ಬರುತ್ತೆ! 
: ಲೇ ಸೀತೂ ನೀ ಸುಮ್ಮನಿರ, ಇದು ದರಿದ್ರದ ಹಕ್ಕಿ 


ಕಣೆ. 


: ಅಮ್ಮ ಹೇಳಿರ್ತಾರೆ, ಕಾಗೆ ಮನಗೆ ಬಂದ್ರೆ ಕೆಟ್ಟುದೂ೦ತ. 


ಯಾರಾದ್ರೂ ಸಾಯ್ತಾರಂತೆ! 


: ಎಂಜಲು ತಿನ್ನೋ ಹಕ್ಕಿ, ನಿನಗೂ ಆಟಬೇಕೆ? 
: ಅಷ್ಟೇ ಅಲ್ಲ, ಒಂಟಿ ಕಣ್ಣಿನ ಶುಕ್ರಾಚಾರ್ಯ ಕೂಡ! 


(ಅಹ್ಪಹ್ಹ - ನಗು). 


: ಗೆಳೆಯರೇ ನೀವು ಹೀಗೆಲ್ಲ ನನ್ನನ್ನು ಅವಮಾನ 


ಮಾಡಬಾರದು. ಇದು ದೇವರು ಕೊಟ್ಟ ರೂಪ! ನಾನೇನು 
ಮಾಡ್ಲಿ? 


: ಹಾಗಂತ ಅಯ್ಯೋ ಪಾಪ ಅಂದು ನಂಜೊತೆ ಸೇರಿಸ್ಕೋ 


ಬೇಕಾ? ಹೋಗೋ ಹೋಗೋ. 


: ಹೌದು! ನಾನು ನಿಮಗೆ ಏನೂ ಮಾಡೊಲ್ಲ. ನೀವು 


ಹೇಳಿದ ಕೆಲ್ಸ ಮಾಡ್ತೀನಿ. ನನಗೂ ಆಡೋಕೆ ಸೇರಿಸ್ಕೊಳ್ಳಿ 
ಗೆಳೆಯರೇ. 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 61 


62 / ಡಾ. ಳುಜಯಾ ಸುಬರಾಜ್‌ 


ಬ 


ರಂಗ 


ಎಲ್ಲರೂ 


ದಾನಿ 


ಸೋಮು, ಖಂಡಿತಾ ಇದನ್ನು ನಂಜೊತೆ 


ಸೇರಿಸ್ಕೋಬೇಡ. 


: ನೋಡೋಕೆ ಚಂದ ಇಲ್ಲ, ಬಣ್ಣದ ಪುಕ್ಕ ಇಲ್ಲ. 
: ಹಂಸದ ಬಣ್ಣ ಇಲ್ಲ. ಇದರ ಹಾಗೆ ನಡೆಯೋಕೆ 


ಬರೊಲ., 
(Qe) 


: ನವಿಲಿನ ಹಾಗೆ ಕುಣಿಯೋಕೂ ಬರಲ್ಲ. 

: ಕೋಗಿಲೆ ಹಾಗೆ ಹಾಡೋಕೂ ಬರೊಲ್ಲ. 

: ಚಿಟ್ಟೆ ಬಣ್ಣ ಇಲ್ಲ 

: ಗಿಳಿ ಹಾಗೆ ಜಾಣಾನೂ ಅಲ್ಲ 

: ತಗೋಪ್ರ ಈ ಶನಿಮುಂಡೇನೂ ನಂಜೊತೆ ಆಡುತ್ತಂತೆ 


(ಎಲ್ಲರೂ ನಗುವರು) 


: (ಕೋಪದಿಂದ) ನನ್ನನ್ನು ಆಟಕ್ಕೆ ಸೇರಿಸ್ಕೋತೀರ ಇಲ್ಲ? 
: ಇಲ್ಲ! ಇಲ್ಲ! ಇಲ್ಲ! 
: ತಡೀರಿ ಮುಂಡೇವೆ ನಿಮಗೆ ಮಾಡ್ತಿನಿ. ನೀವು ನನಗೆ 


ಏನೆಲ್ಲ ಬೈದಿರಿ. ನಿಮ್ಮನ್ನು ಸುಮ್ನೆ ಬಿಡೊಲ್ಲ. 
ಈಗ ನೋಡ್ತಿರಿ... 

ಎ೦ದು ರಭಸವಾಗಿ ಮಕ್ಕಳ ಮೇಲೆ ಎರಗುತ್ತೆ. 
ನಿಮ್ಮ ಕಣ್ಣು ಕುಕ್ತೀನಿ 

ನಿಮ್ಮ ಬೆನ್ನು ಹರಿತೀನಿ 

ನಿಮ್ಮ ತಲೆ ಮೇಲೆ ಹಾರ್ರೀನಿ 

ನಿಮ್ಮ ಮನೆ ಹೋಗಿರ್ಲೀನಿ.... 

ಸಾಯೋ ಸಾಯೋ” 


(ಎಂದು ಮೇಲಿಂದ ಮೇಲೆ ಆಕ್ರಮಣ ಮಾಡುತ್ತೆ) 


(1 


: (ಗಾಭರಿಯಿ೦ದ) ಅಯ್ಕಯ್ಯೋ ಬನ್ರಪ್ಲೋ! ಬನ್ನಿ... 


ಈ ದರಿದ್ರದ್ದು ನಮ್ಮನ್ನು ಸಾಯಿಸಿ ಬಿಡುತ್ತೆ. 


: ಏಯ್‌ ಯಾಕ್ರೋ ಹೆದರ್ಯೋತೀರಿ. ಕಲ್ಲು ತಗೊಂಡು 


ಒಗೀರೋ! 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 63 


ಒಟ್ಟಿಗೆ 


ನವಿಲು 


ನವಿಲು 


(ಎಂದು ಕಲ್ಲುಗಳನ್ನು ಆರಿಸಿ ಕಾಗೆಯ ಕಡೆ ಎಸೆಯುವರು. 
ಕಾಗೆ ಹೆದರಿ ಹಾರಿ ಹೋಗುವುದು) 

(ದಟ್ಟವಾದ ಕಾಡು, ಹಕ್ಕಿಗಳ ಕಲರವ. ದೂರದಿಂದ ಹಲವು 
ಪ್ರಾಣಿಗಳ ದನಿಗಳು, ಹರಿವ ನದಿಯ ರುುಳು ರುುಳು, 
ಸುಂದರವಾದ ಮರಗಳು, ಬಣ್ಣ ಬಣ್ಣದ ಹೂಗಳು, ಗಿಳಿ, 
ಕೋಗಿಲೆ, ಹಂಸ, ಚಿಟ್ಟೆಗಳು ಕುಣಿಕುಣಿದಾಡುತ್ತ ನಲಿಯುತ್ತಾ 
ಬರುವುವು) 


: ಏನು ಚೆಲುವಿದು 


ಎದೆಯ ತುಂಬಿದೆ ನಲಿವಿದು 

ನಗೆಯ ನುಕ್ಕಿಸಿ 

ಮುದವ ಹೊಮ್ಮಿಸಿ 

ಬನದ ರಾಣಿಯು 

ಬರುವಳು 

ಕನಸು ನೂರನು 

ತರುವಳು 

ಸವಿಯ ಸಾವಿರ 

ಉಣಿಪಳು - ಲಾಲಲಾಲಲಾಲಲಾ 

(ದೂರದಿಂದ ಕಾಗೆಯ ಕೂಗು. ನೋವಿನಿಂದ ಕೂಡಿದೆ) 


: ನಿಲ್ಲಿ ಗೆಳೆಯರೆ. ಈ ಸಂತಸದ ಕುಣಿತದಲ್ಲಿ ಕಾಗಣ್ಣನ 


ಕೂಗು ಏಕೋ ಅಪಶೃತಿಯಂತಿದೆ. ಬನ್ನಿ ಗೆಳೆಯರೆ 
ಕಾಗಣ್ಣನನ್ನೂ ನಮ್ಮೊಡನೆ ಸೇರಿಸಿಕೊಳ್ಳಬೇಕಿತ್ತಲ್ಲವೇ? 


: ಅಯ್ಯೋ ಈ ಕಾಗಣ್ಣನೇಕ ನಮ್ಮ ಮಧ್ಯದಲ್ಲಿ? 


ಅದೊಂದು ಗೂಬೆ ತರವೇ! ನಮ್ಮ ಜೊತೆ ಬಂದರೆ 
ಅಪಶಕುನಾನ ಬೆನ್ನಿಗೇರಿಸಿಕೊಂಡು ಹೊರಟ ಹಾಗೆ. 


: ಕೂಡದು ಕೂಡದು ಹಂಸವೇ! ಕಾಗೆಯೇನು 


ಕೋಗಿಲೆಯೇನು? ಅದೂ ಕೂಡ ನಮ್ಮ ಜೊತೆ 


64 / ಡಾ. ಎಜಯಾ ಸುಬ್ಬರಾಜ್‌ 


ಕೋಗಿಲೆ 


ಕೋಗಿಲೆ 


ನವಿಲು 


ಕೋಗಿಲೆ 


ನವಿಲು 


ವನಮಹೋತ್ಸವಕ್ಕೆ ಬರಲಿ. ಪಾಪ, ಇನ್ನೊಬ್ಬರ 
ಎಚಾರದಲ್ಲ ಹೀಗೆಲ್ಲ ಅಪಶಬ್ದಗಳನ್ನು ಆಡಬಾರದು. 


: ಹೌದೌದು, ನವಿಲಣ್ಣ ಹೇಳೋ ಮಾತು ನಿಜವೇ. 


ನಾನೂ ಕಾಗಣ್ಣ ಬಣ್ಣಗಳು ಒಂದೇ ಅಲ್ಲವೇ? ನಾನು 
ಬರಬಹುದಾದರೆ ಅವನೂ ಯಾಕೆ ಬರಬಾರದು? 


: ನಿನಗೇಂದ್ರೆ ದೇವರು ಒಳ್ಳೆ ಕ೦ಠ ಕೊಟ್ಟದ್ದಾನೆ. ನಿನ್ನ 


ಕಛೇರಿ ಇದ್ದರೆ ಕಾಡಿಗೆ ಕಾಡೇ ಬಂದು ಸೇರುತ್ತೆ 


: ಪಾಪ ಕಾಗಣ್ಣ ಕಾಗಣ್ಣ ಕಾಗಕ್ಕ ಕಪ್ಲಾದ್ರೂಂತ ಅವರನ್ನು 


ದೂರ ಇಡೋದು ಸರಿ ಇಲ್ಲ. ಅವರು ಮುಗ್ಗರು. 
ನನ್ನ ಮೊಟ್ಟೆಗಳನ್ನು ಕಾವು ಕೊಟ್ಟು ಮರಿ ಮಾಡಿ 
ನಂತಾವ ಬಿಡ್ತಾರೆ. ಅವರ ಆ ಉಪಕಾರ ಮರೆಯೋಕೆ 
ಸಾಧ್ಯವೇ? 


: ಸರಿ ಸರಿ ನಾನು ಒಂದು ಮಾತು ಹೇಳಿದರೆ ಇಷ್ಟು 


ದೊಡ್ಡ ಪುರಾಣ ತೇಗೀತೀರಿ. ನನಗೇನಾಗಬೇಕು. ಆದರೆ 
ನಂಜೊತೆಗೆ ಮಾತ್ರ ಅದು ಬರಬಾರದು. ಅದರ ಒಕ್ಕಣ್ಣು, 
ಬಣ್ಣ, ಧ್ವನಿ ಕೇಳಿದ್ರೇನೇ ನನಗೆ ಅಸಹ್ಯ ಆಗುತ್ತೆ. 


; ನೋಡು ನಮ್ಮ ನಮ್ಮ ರೂಪ ನಾವು ಪಡೆದು ಬಂದದ್ದು 


ದೇವರು ಕೊಟ್ಟದ್ದು. ನಮಗೆ ಹೀಗೇ ಬೇಕು ಹಾಗೆ 
ಬೇಕೂಂದ್ರೆ ಆಗುತ್ತಾ? 


ಸರಿಯಣ್ಣ ನಿಮ್ಮಿಷ್ಟ ನಾನ್ಯಾಕೆ ಬೇಡಾ ಅನ್ನಲಿ. ಬೇಕಾದರೆ 


ಕಾಗೆ ಜೊತೆಗೆ ಗೂಬೇನೂ ಕರ್ಗೊಳ್ಳಿ ನಾನು ಬೇಡ 
ಅನ್ನೊಲ್ಲ. 


| ೫ ಉಪ್‌ ಇ 
ಹಂಸಕ್ಕ ಸಿಟ್ಟು ಮಾಡ್ಕೋಬೇಡ. ಆ ಧ್ವನೀನ ಸ್ವಲ್ಪ 


ಕೇಳು. ಕಾಗಣ್ಣ ಚಿಂತೆಯಿಂದ ಇರೋ ಹಾಗಿದೆ. ಹೋಗಿ 
ವಿಚಾರಿಸೋಣ ಬನ್ನಿ. 


: ಕೋಗಿಲೆ ಕೋಗಿಲೆ ಸ್ಪಲ ಮುಂದೆ ಹೋಗಿ ಕಾಗಣ್ಣನನ್ನು 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 65 


ಕೋಗಿಲೆ 


ನವಿಲು 
ಕೋಗಿಲೆ 


ನವಿಲು 


ಕೋಗಿಲೆ 


ಹಾಡು 


ಕರೆದು ತಾರೆಯಾ? 


: ಕಾಗಣ ಕಾಗಣ ಎಲಿದೀಯ?9 ನಾನು, ನವಿಲಣ, 
C9 ಣಿ ಟ್‌ ಣಿ 


ಹಂಸ, ಎಲ್ಲಾ ಬಂದಿದ್ದೇವೆ. ನಮ್ಮ ಜೊತೆ 
ವನಮಹೋತ್ಸವಕ್ಕೆ ಬರಬೇಕಂತೆ. ಎಲ್ಲಿದ್ದೀಯ... ಕಾಣಿಸ್ತಾ 
ಇಲ್ಲ. (ಸುತ್ತಾಡಿ ಹುಡುಕಾಡಬೇಕು.) 

(ಸ್ಪಗತ) ಈಗ ತಾನೇ ಕೂಗಿದ ಸದ್ದಾಯ್ತು. ಇಷ್ಟರಲ್ಲಿ 
ಎಲ್ಲಿ ಹೋಯ್ತಪ್ಪ। ಇದರ ಬುದ್ಧೀನೇ ಇಷ್ಟು, ಅಯ್ಯೋ 
ಪಾಪ ಜೂತೆ ಸೇರಿಸಿಕೊಂಡು ಸಂತೋಷ 


' ಪಡೋಣಾಂದ್ರೆ ಇದಕ್ಕೇನಪ್ಪ ಇಷ್ಟೊಂದು ಜಂಬ! 
೦2 ೪ 


(ಅಷ್ಟರಲ್ಲಿ ಎಲ್ಲ ಪಕ್ಷಿಗಳೂ ಚಿಟ್ಟೆಯೂ ಅಲ್ಲಿಗೆ ಬರುತ್ತವೆ) 


: ಏನಾಯ್ತು ಕೋಗಿಲೆ, ಕಾಗಣ್ಣ ಕಾಣಿಸಿಕೊಂಡನೇನು?9 
: (ನಿರಾಸೆಯಿಂದ) ಇಲ್ಲ ನವಿಲಣ್ಣ. ನನಗಂತೂ ಕೂಗಿ 


ಕೂಗಿ ಗಂಟಲು ಬಿದ್ದುಹೋಯ್ತು. 


: ಹೋಗಲಿ ಬಿಡು ನಾವೆಲ್ಲರೂ ಬೇರೆ ಬೇರೆ ದಿಕ್ಕುಗಳಲ್ಲಿ 


ಹುಡುಕೋಣ. 
(ಎಲ್ಲರೂ ಬೇರೆ ಬೇರೆ ದಿಕ್ಕಿಗೆ ತಿರುಗಿ ಕಾಗಣ್ಣ, ಕಾಗಣ್ಣ 
ಎಂದು ಕರೆಯುವರು.) 


: ಹೋಗಲಿ ಬಿಡಿ ಗೆಳೆಯರೇ. ನಾವೆಲ್ಲರೂ ಪ್ರೀತಿಯಿಂದ 


ಹಾಡಿ ಕರೆಯೋಣ. 


: ಗೆಳೆಯಾ ಗೆಳೆಯಾ 


ಕಾಗಣ್ಣ 
ಬಾರೋ ಜೊತೆಗೆ 
ಬಾರಣ 
ಣಿ 
ಒಂದೇ ಜಾತಿ 
ಒಂದೇ ಕುಲ 
ರೆಕ್ಕೆ ಮಕ್ಕಳು ನಾವಣ್ಣ 


66 / ಡಾ. ಬ್ಹಜಯಾ ಸುಬ್ಬರಾಜ್‌ 


ಬನದೇವಿಯ 
ಮಡಿಲಿನಾ 
ಮುದ್ದು ಕುಡಿಗಳು ಹೌದಣ್ಣ | 
ಮುನಿದೆಯೇನು 
ನೊಂದೆಯೇನು 
ನುಡಿಯಲಾರೆಯಾ 
ನಮ್ಮ ಜೊತೆಯ 
ಆಟಕ್ಕಾಗಿ ಇಳಿದು 
ಬಾರೆಯಾ 
ಬಾರೊ ಬಾರೊ ಗೆಳೆಯನೇ 
ಹಂಚು ನಿನ್ನ ನೋವೇನೇ॥ 
(ಕಾಗೆ ನಿಧಾನವಗಿ ನಡೆದು ಬರುತ್ತದೆ. ಗೆಳೆಯರ ಮುಖದಲ್ಲಿ 
ಗೆಲುವು ಕಾಣುತ್ತದೆ.) 
ನವಿಲು : (ಗೆಲುವಿನಿಂದ) ಅಬ್ಬ ಇಷ್ಟು ಹೊತ್ತಾದ ಮೇಲೆ ನಮ್ಮ 
ಮಾತು ನಿನ್ನ ಕಿವಿಗೆ ಬಿತ್ತಾ? ಬಾ ಗೆಳೆಯನಾ 
ವನಮಹೋತ್ಸವಕ್ಕೆ ಹೋಗೋಣ. ಎಲ್ಲರೂ ಕೂಡಿ 
ಆಡೋಣ. 
ಕಾಗೆ : (ನೋವಿನಿಂದ) 
ಕರೆದಿರನ್ನನು ಗೆಳೆಯರೇ 
ನಿಮ್ಮ ಪ್ರೀತಿಗೆ ವಂದನೆ 
ಕ್ಷಮಸಿ ಬಾರೆನು 
ನಿಮ್ಮ ಜೊತೆಗೆ 
ಸಾಯ ಬೇಕಿದೆ 
ಇನ್ನ ನನಗೆ 
ಬೇಡವಾಗಿದೆ ಜೀವವು 
ಶೂನ್ಯವಾಗಿದೆ ಭಾವವು ॥ 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 67 


ಕೋಗಿಲೆ : ಇನಿತೇಕೆ ಬೇಸರ. ಏನಾಯಿತು ಹೇಳೋ ಕಾಗಣ್ಣ 
ನಾವಿಲ್ಲವೆ ನಿನಗೆ ಹೇಳಣ್ಣ. 
ಕಾಗೆ : ಹೇಳಲೇನಿದೆ ಗೆಳೆಯರೆ 
ನನ್ನ ಕರ್ಮವೆ ನನಗಿದೆ. 
ಏನಿದೆನ್ನಲಿ ಚೆಲುವು ಸೊಗಸು 
ಹೇಳಿ ಗೆಳೆಯರೆ ಹೇಳಿರಿ. 
ಬಣ್ಣವೆನ್ನಲೆ, ಕಾಡು ಕಪ್ಪು 
. ಕಣ್ಣ ಬೆಡಗೇ 
ಒ೦ಟಿ ಕಣ್ಣು 
ದನಿಯ ಇಂಪಿನ 
ಸೊಗದ ಮಾತೇ 
ಕರ್ಣ ಕರ್ಕಶ ಹೇವವು 
ಕರೆಯಲಾರರು 
ಮನುಜ ಮಕ್ಕಳು 
ಕಂಡರೆಸೆವರು 
ಕಲ್ಲನು 
ಹಾಡೆನೆಂದರೆ 
ಕೇಡ ಭೀತಿಗೆ ಬಿಡದೆ 
ನನ್ನ ಕೊಲುವರು 
ಎಸೆವ ಎಂಜಲ 
ಹೆಕ್ಕಿ ತಿನುವ 
ಹೀನ ಬಾಳಿನ ನೋವಿದು 
ನಿಮ್ಮ ಅರಿವಿಗೆ ಬಾರದು ॥ 
ನವಿಲು : ಇಷ್ಟಕ್ಕಾಗಿ ಅಳುವರೆ. ಸಾವ ಬಯಕೆಯ ತಳೆವರೇ?... 
ಪಡೆದದ್ದನ್ನು ಆನಂದದಿಂದ ಅನುಭವಿಸಬೇಕು ಗೆಳೆಯಾ. 


68 / ಡಾ. ವ್ಹಿಜಯಾ ಸುಬ್ಬರಾಜ್‌ 


ಕಾಗೆ 


ಹಂಸ 
ನವಿಲು 


ಗಿಳಿಯಣ 
[20] 


ಕಾಗೆಯಣ 
ಣಿ 


: ನವಿಲಣ್ಣ ನೀನು ಎಷ್ಟೇ ಸಮಾಧಾನ ಹೇಳಿದರೂ 


ನನಗೆ ಸಮಾಧಾನ ಆಗ್ತಿಲ್ಲ. ನಾನೂ ನಿಮ್ಮಲ್ಲಿ ಒಬ್ಬರಂತೆ 
ಆಗಬೇಕು. ಇಲ್ಲವೇ ಸಾಯಬೇಕು. 


: (ಸ್ವಗತ) ಆ ಕಡೆ ಸಾಯಲಿ ಪೀಡೆ ತಪ್ಪುತ್ತೆ 
: ನಮ್ಮಲ್ಲಿ ಒಬ್ಬರಂತೆ ಆಗಬೇಕು. ನಿನ್ನ ಆಸೆಯೇನೋ 


ಚೆನ್ನಾಗಿದೆ. ಆದರೆ ಪ್ರತಿಯೊಬ್ಬರಿಗೂ ಅವರವರ ಕಷ್ಟ 
ಇದ್ದೇ ಇರುತ್ತೆ. ದೂರದ ಬೆಟ್ಟ ನುಣ್ಣಗೆ ಅಂತ ನೀನು 
ಅ೦ದ್ಕೊಂಡಿದ್ದಿ. ನಮ್ಮೆಲ್ಲರ ಜನ್ಮದ ಅನುಭವಗಳು ನಿನಗೆ 
ಆಗಿಲ್ಲ ಅದಕ್ಕೇ ನೀನು ನಾವೆಲ್ಲ ಈ ಹುಟ್ಟುಗಳನ್ನು 
ಪಡೆದು ಸುಖವಾಗಿದ್ದೀವಿ೦ತ ತಿಳಿದಿದ್ದೀಯ. ಬೇಕಾದರೆ 
ನಮ್ಮ ಗಿಳಿಯಣ್ಣನನ್ನು ಕೇಳು. ಅವನು ಮಾತಾಡುವಷ್ಟು 
ಚೆನ್ನಾಗಿ ನಮಗೆ ಮಾತಾಡೋಕೆ ಬರೋದಿಲ್ಲ. (ಗಿಳಿಯ 
ಕಡೆ ತಿರುಗಿ) ಯಾಕೆ ಸುಮ್ಮನಿದ್ದೀ ಗಿಳಿಯಣ್ಣ ನೀನು 
ಬಾಯಿ ಬಿಟ್ಟರೆ ಮುತ್ತಿನಂತೆ ಉದುರೋ ನಿನ್ನ ಮಾತಿಗೆ 
ಪ್ರಪಂಚ ಕುಣಿದಾಡುತ್ತೆ ಖುಷಿ ಪಡುತ್ತೆ. 


: ನವಿಲಣ್ಣ ಹೇಳೋದೆಲ್ಲ ಸರಿ ಕಾಗಣ್ಣ ನಿನಗೆ ನಮ್ಮ 


ನಮ್ಮ ಕಷ್ಟ ಗೊತ್ತಾಗೋದಿಲ್ಲ. ನನಗಿರೋ ಬಣ್ಣ, 
ಮಾತಾಡೋ ಜಾಣ್ವನ ನಿನಗೆ ಕರುಬುವ ಹಾಗೆ 
ಅನಿಸಬಹುದು. ಆದರೆ ಇದೆಲ್ಲ ಇರೋದರಿಂದ ನಾವು 
ಹೆಜ್ಜೆ ಹೆಜ್ಜೆಗೂ ಎದುರಿಸೋ ಕಷ್ಟ ನಿನಗೆ ಗೊತ್ತಾಗೊಲ್ಲ. 


: ಹೌದಪ್ಪ ನಿಮಗೆ ಬೇಕಾದಷ್ಟು ಬಯಸಿದ್ದು ಎಲ್ಲಾ ಸಿಕ್ಕಿದ 


ಮೇಲೆ ಎದುರಿನವರಿಗೆ ಉಪದೇಶ ಮಾಡೋದು ಬಹಳ 
ಸುಲಭ. ನಿನಗೇನು ಅಂಥ ಕಷ್ಟ ಬಂದಿರೋದು? 
ತೊಂಡೆ ಹಣ್ಣಿನ ಕೆಂಪು ಕೊಕ್ಕು ಹಸುರಿನ ಬಣ್ಣ, 
ಸೊಗಸಿನ ಮೈಯಿ, ಮಾತೋ ಮಲ್ಲಗೆಯರಳಿನ 


ಕಿಂದರಿ ಜೋಗಿ.... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 69 


70 / ಡಾ. ಪಜಯಾ ಸುಬ್ಬರಾಜ್‌ 


ಗಿಳಿಯಣ 
ಣಿ 


ಕಾಗೆಯಣ್ಣ 
ಗಿಳಿಯಣ್ಣ 


ನವಿಲಣ್ಣ 


ಚಿಟ್ಟೆ 


ನನ್ನ ಆಕಾರ ಮೈ ಸೂಗಸನ್ನೇನೋ ಹೇಳಿ ಬಿಟಿ, 
ತ್ರ 


ಅದರಿಂದ ನಾನು ನಮ್ಮವರು ಎಷ್ಟು ಕಷ್ಟಪಡ್ತಿದ್ದೇವೋ 
ಗೊತಾ? 


: ಏನಪ್ಪ ನಿಮಗೆ ಅಂಥ ಕಷ್ಟ? 
: ನಮ್ಮ ಮೈಬಣ್ಣ ಹಸಿರು. ಹಸಿರು ಮರಗಳ ಮರೆಯಲ್ಲಿ 


ಮರೆಯಾಗಿಯೇನೋ ಕೂತ್ಕೋತೀವಿ. ಆದರೆ ನಮ್ಮ 
ಕೂಕ್ಕಿನ ಕೆಂಪು ಕೆಂಡದ ಹಾಗೆ ಹೊಳೆಯುತ್ತೆ. ನಮ್ಮ 
ಮಾತಿನ ಚೆಲುವಿಗೆ ಈ ಮನುಷ್ಯರು ಸುಮ್ಮನೆ ಇರದೆ 
ನಮ್ಮ ಕುತ್ತಿಗೆ ಹಿಡಿದು ಎಳಕೊಂಡು ಹೋಗಿ ಪಂಜರದ 
ಸೆರೆಯಲ್ಲಿ ಕೂಡಿ ಹಾಕ್ತಾರೆ. ನಮ್ಮ ಮಾಂಸಕ್ಕೆ ಆಸೆ 
ಪಟ್ಟು ಬೇಟೆಗಾರರು ಬೆನ್ನಲ್ಲೇ ಇರ್ತಾರೆ. ಸ್ವಾತಂತ್ರ್ಯ ಇಲ್ಲದೆ, 
ಸ್ವಚ್ಛಂದವಾಗಿ ಓಡಾಡೋಕೆ ಆಗದೆ ಕೊರಗಿ ಕೊರಗಿ 
ಸಾಯಬೇಕಾಗುತ್ತೆ. 


ಗಿಳಿಯಣ್ಣ ನೀನು ನಿನ್ನ ಸಮಸ್ಕೆಯೇನೋ ಹೇಳಿದೆ, 


ನನ್ನ ಹಣೆ ಬರಹವೂ ಅಷ್ಟೇ! ಹಾಗೆ ನೋಡಿದರೆ 
ನಿನಗಿಂತಲೂ ಭಯಂಕರ. ನನ್ನ ಬೆಡಗಿನ ಹಜ್ಜಿಗೆ, 
ಘಲಿ ಫಲಿ ಗೆಜ್ಜೆಗೆ ಬಣ್ಣದ ಗರಿಗಳ ಮೋಹಕ ಸೆಳೆತಕ್ಕೆ 
ಬಿದ್ದು, ಎಲ್ಲಿ ನಾವು ಕಾಣಿಸಿದರೆ ಅಲ್ಲೇ ಕೊಲ್ಲೋಕೆ 
ಸಿದ್ದವಾಗಿರ್ತಾರೆ. ನಿನ್ನ ಹಾಗೆ ಎಲ್ಲೆಂದರಲ್ಲಿ ಊರೂರಲ್ಲಿ 
ಬೀದಿ ಬೀದೀಲಿ ಓಡಾಡಿ ಹಳ್ಳಿಗಳ ಚೆಲುವು, ಪಟ್ಟಣಗಳ 
ಅದ್ದೂರಿ ನೋಡೋ ಅವಕಾಶ ನಮಗೆಲ್ಲಿದೆ. ಯಾರ 
ಕಣ್ಣಿಗೆ ಬಿದ್ದು ಸಾಯಬೇಕಾಗುತ್ತೋ ಅನ್ನೋ 
ಹೆದರಿಕೇಲೇ ಬದುಕ ಬೇಕಾಗುತ್ತ. 


: ನೀವು ಹೇಳಿದ್ದೆಲ್ಲ ಕೇಳಿಸಿಕೊಂಡೆ. ನನ್ನ ಹಣ 


ಬರಹಾನೂ ಚೆನ್ನಾಗಿಲ್ಲ ಬಿಡು. ಹೂವಿ೦ದ ಹೂವಿಗೆ 
ಹಾರುತ್ತ ಮಜವಾಗಿ ಮಧುಪಾನ ಮಾಡೋದಪಷ್ನ ನಿಮ್ಮ 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 71 


ಕೋಗಿಲೆ 


ಹಂಸ 


ಕಣ್ಣಿಗೆ ಬೀಳುತ್ತೆ. ನಮ್ಮ ಬಣ್ಣಗಳೇ ನಮಗೆ ಸಾವು 
ತ೦ದಿದೆ. ದೊಡ್ಡವರು ಚಿಕ್ಕವರು ನಮ್ಮ ಬೆನ್ನಟ್ಟಿ ಬಂದು 
ರೆಕ್ಕಗಳಿಂದ ಹಿಡಿದು ಹಿಂಸೆ ಮಾಡೋದನ್ನ 
ಅನುಭವಿಸಿದರೇನೇ ಗೊತ್ತಾಗೋದು. 


: ಎಲೆ. ಎಲೆ ಹಂಸವೆ 


ನಿನಗೇನಿಲ್ಲವೆ 
ಸಂಕಟವೊಂದನು 
ಹೇಳಲು ನಮಗೆ? 


- ತಣ್ಣನೆ ಕೊಳದಲಿ 


ಅಲೆಗಳ ಜೊತೆಯಲಿ 
ಆಡುವ ಬೆಡಗಿನ 
ಕತೆ ಹೇಳು 


: ಕತೆಯೇನಿದೆ! ನಿಮ್ಮೆಲ್ಲರಿಗಿಂತ ಬೇರೆ!! ನನ್ನ ಬಿಳುಪು 


ಬೆಡಗುಗಳು 

ಯಾರನ್ನು ತಾನೇ ಬಿಟ್ಟೀತು? ಹಿಡೀತಾರೆ, ರೆಕ್ಕೆ 
ಮುರೀತಾರೆ, ವಿಹಾರಕ್ಕೆಂದು ಬರುವ ಪ್ರಣಯಿಗಳು 
ನಮ್ಮನ್ನು ಹಿಡಿದು ಮುಷ್ಟೀಲಿ ಬಿಗಿದು ಖುಷಿ ಪಡೋದು 
ನೋಡಿದಾಗ ನನಗೆ ನುಂಗಿ ಹಾಕ ಬೇಕೆನಿಸುತ್ತೆ. ಅಲ್ಲೆ 
ನೋಡಿ, ಯಾವಾಗಲೂ ನೀರಿನಲ್ಲೇ ಇದ್ದು ಇದ್ದೂ 
ವಾಕರಿಕೆ ಬರೋ ಹಾಗೆ ಆಗಿದೆ. ನಿಮ್ಮ ಹಾಗೆ 
ಎಲ್ಲೆಂದರಲ್ಲಿ ತಿರುಗಾಡೋ ಹಾಗೆ ಇಲ್ವಲ್ಲ. 


: ಏನಾದರೂ ಹೇಳಿ ಗೆಳೆಯರೇ ನನ್ನ ರೂಪ, ಬಣ್ಣ, 


ಬದುಕು ನಿಕೃಷ್ಟ ನಾನು ಯಾರಿಗೆ ಬೇಕಾಗಿದ್ದೀನಿ. 
ನನ್ನ ಬಗ್ಗೆ ಜನ ಅಸಹ್ಯವಾಗಿ ಮಾತಾಡ್ತಾರೆ. ನಾನು 
ಮುಟ್ಟಿದರೆ ಜಾತಿ ಕೆಟ್ಟಂತೆ ಹೌಹಾರ್ತಾರೆ. ಎಲ್ಲಕ್ಕಿಂತ 
ಅಪಶಕುನದ ದರಿದ್ರ ಹಕ್ಕಿ ಅಂತ ಕರೆಸಿಕೊಳ್ಳೋದು 


72 / ಹಾ. ವಿಜಯಾ ಸುಬ್ಬರಾಜ್‌ 


ನನಗೆ ಸಾಧ್ಯಾನೇ ಇಲ್ಲ. ಅದಕ್ಕಾಗಿ ನಿಮ್ಮಗಳಿಗಿರುವ 
ಚೆಲುವು ಬಣ್ಣಗಳು ನನಗೆ ಬೇಕೇ ಬೇಕು. 
ಹೇಳಿ ಗೆಳೆಯರೆ 

ಹೃದಯ ಪ್ರಿಯರೆ 
ದಾರಿಯಾವುದಿದೆ 

ನನ್ನಾಸೆ ಫಲಿಸಲು 

ನನಗೂ ಹಸುರಿನ ಅಂದವು 
ಇರಲಿ 

ಹೊಳಪು ಮಾಣಿಕ್ಕದ 
ಗಿಳಿಯ ಕೊಕ್ಕಿರಲಿ 

ಇಲ್ಲ ಇರಲಿ ಈ ನವಿಲಿನ 
ಸೊಕ್ಕು 

ಮೋಡದ ದನಿಗೆ 
ಕುಣಿದಾಡುವ ಉಕ್ಕು 
ಸಾವಿರ ಕಣ್ಣಿನ ಗರಿಗಳ 
ಅಂದ 

ಕಾಮನ ಬಿಲ್ಲಿನ ಬಣ್ಣವೆ 
ಚಂದ 

ನಳದಮಯಂತಿಯ 
ಪ್ರಯಣದೌತ್ಯದ 

ಪಾತ್ರಕ್ಕೆ ಬಂದ 

ಮೆಚ್ಚು ಮೆರುಗುಗಳು 
ನನಗೂ ಇರಲಿ 

ಹಂಸ ನಡಿಗೆಯನು 

ಹಾಡಿ ಹೊಗಳುವಾ 

ಕವಿ ಕೋಗಿಲೆಗಳ 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 73 


ಚಿ 


ಬರಾಜ್‌ 


74 / ಡಾ. ವಿಜಯಾ ಸು 


ನವಿಲು 


ಕೋಗಿಲೆ 


ಕೃಪೆಯಿರಲಿ 

ಮಧುಮಾಸಕೆ 
ದೇವಗಾನದೊಲು 

ಹಾಡುವ ಕೋಗಿಲೆ 
ಕೂಜನಕೊರಳದು 

ನನಗಿರಲಿ ॥ 

ಎಂಥ ಬಣ್ಣಗಳ ಪಾತರಗಿತ್ತಿ 
ಎದೆ ತುಡಿವುದು 

ಅದ ಪಡೆಯಲು 

ಬಯಕೆಯು ಸುತ್ತಿಸುತ್ತಿ 
ನೀಲಿ ಹಸಿರು ಹಳದಿ ಕೆಂಪು 
ಕಪ್ಪು ಬಿಳುಪು ಬಣ್ಣಗಳೆಷ್ಟೋ! 
ಬದುಕಿದರೂನೇ ಕ್ಷಣವೊಂದು 
ಇರಲಿ ತೃಪ್ತಿಯು ನನಗೆಂದೂ 


: ನಾವು ನಿನಗೆ ಎಷ್ಟು ಹೇಳಿದರೂ ನಿನಗೆ ನಿನ್ನ ಮನಸಿಗೆ 


ಹತ್ತೊಲ್ಲ. ಸರಿ ಬಿಡು. ನಿನ್ನ ಚಿಂತೆಯಲಿ ನೀ ಬದುಕು. 
ಬೇಕೆನಿಸುವುದನ್ನು ನೀ ಹುಡುಕು. 


: ಸಿಟ್ಟು ಮಾಡಿಕೊಳ್ಳಬೇಡಿ ಗೆಳೆಯರೇ. ಅಸಹಾಯಕನಾಗಿ, 


ಆರ್ತನಾಗಿ ನಿಮ್ಮಲ್ಲಿ ನನ್ನ ನೋವನ್ನು ಹೇಳಿಕೊಂಡಿರೆ 
ನನ್ನ ಕೈಬಿಟ್ಟು ಹೋಗುವಿರಾ? 


: ಹೇಳು ಕಾಗಣ್ಣ, ನಾವು ನಿನಗೆ ಏನು ಸಹಾಯ 


ಮಾಡಬೇಕೋ ಹೇಳು. ನಮ್ಮ ಕೈಲಾದ್ದನ್ನು ನಾವು 
ಮಾಡ್ತೀವಿ. ನಮಗೆ ದೇವರು ಶಕ್ತಿ ನೀಡಿದ್ದರೆ ನಾವೆಲ್ಲರೂ 
ನಮ್ಮ ನಮ್ಮ ಗುಣಗಳನ್ನು ನಿನಗೆ ಧಾರೆಯೆರೆದು 
ಕೊಡ್ತಿದ್ದಿವಿ. 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 75 


ನವಿಲು 


ಹಂಸ 
ಪಾತರಗಿತ್ತಿ 


(ಚಿಟ್ಟೆ) 


ಕಾಗಣ 
ಣಿ 


ಕೋಗಿಲೆ 


ನವಿಲು 


: ಅಬ್ಬ ಸಧ್ಯ, ನಾನಂತು ಮೊದಲು ನನ್ನ ಗರಿಗಳನ್ನು 


ತೆಗೆದುಕೊಡಿದ್ದೆ. 


: ನಾನೂ ಬೇಕಾದರೆ ನನ್ನ ಬಣ್ಣ, ನನ್ನ ನಡಿಗೆ ಕೊಟಿಡಿದೆ. 


AY Wo 


: ನಾನು ನನ್ನ ರೆಕ್ಕೆ ಅಲ್ಟಾಯುಷ್ಯನ್ನು ಕೊಡ್ತಿದ್ದೆ. 
: ಬೇಡ ಬೇಡ ನೀವ್ಯಾರೂ ಏನೂ ಕೊಡಬೇಡಿ. ನಿಮ್ಮಿಂದ 


ಕಿತ್ಕೊಳ್ಳೋಷ್ಟು ಸ್ವಾರ್ಥಿ ಅಲ್ಲ. ನೀವು ನನಗೆ ನನ್ನ ಈ 
ಜನ್ಮ ಹೋಗಿ ಬೇರೆ ಜನ್ಮ ಬರೋ ಹಾಗೆ ಮಾಡೋ 


_ ದಾರಿ ತೋರಿಸಿ. 
: ಇಂಥದ್ದಲ್ಲ ಮಾಡೋಕೆ ತಪಸ್ಸು ಮಾಡಬೇಕು. 


ದೇವರನ್ನು ಮೆಚ್ಚಿಸಬೇಕು. 


ತ ಅದಕ್ಕೂ ಮೊದಲು ವನರಾಣೀನ, ವನದೇವಿನ ನೋಡಿ 


ಮಾತಾಡಿ ಬಾ. ಅವಳೇ ನಿನಗೇನಾದರೂ ದಾರಿ 
ತೋರಿಸ್ತಾಳೆ. 


: ತುಂಬ ಉಪಕಾರವಾಯಿತು. ಗೆಳೆಯರೇ ವನದೇವಿ 


ಯನ್ನು ನೋಡಿ ಬರ್ತೇನೆ. 


ಕ ಒಳ್ಳೇದಾಗಲಿ ಗೆಳೆಯಾ ನಿನ್ನಾಸೆ ಪೂರೈಸಲಿ. ಬನ್ನಿ 


ಗೆಳೆಯರೇ ನಮ್ಮ ದಾರಿ ನಾವು ಹೋಗೋಣ. 
(ದೃಶ್ಯದ ಪ್ರಾರಂಭದಲ್ಲಿನ ಹಾಡನ್ನೇ ಹಾಡುತ್ತ ಕುಣಿಯುತ್ತಾ, 
ನಲಿಯುತ್ತ ಒಂದು ದಿಕ್ಕಿಗೆ ಹೋಗುತ್ತವೆ. ಕಾಗೆ ಮತ್ತೊಂದು 
ದಿಕ್ಕಿಗೆ ಹೋಗುತ್ತದೆ.) 

(ಕಾಡಿನಲ್ಲಿ ಸುತ್ತಾಡುತ್ತಾ ಮರಗಿಡ ಬೆಟ್ಟ ನದಿ ಇರೋ 
ಕಡೇಲೆಲ್ಲ ಕಾಗೆ, ವನದೇವಿ, ವನದೇವಿ ಎಲ್ಲಿದ್ದೀಯ, 
ನಾನು, ಕಾಗಣ್ಣ ಕರೀತಿದ್ದೀನಿ. ನಿನ್ನನ್ನು ನೋಡ್ಬೇಕು, 
ವನದೇವಿ, ವನದೇವಿ ಬೇಗ ಬಾ' ಎಂದು ಹಲವು 
ರೀತಿಯಲ್ಲಿ ಕೂಗುತ್ತೆ) 


76 / ಡಾ. ವಿಜಯಾ ಸುಬ್ಬರಾಜ್‌ 


ವನದೇವಿ 


ಕಾಗೆ 
ವನದೇವಿ 
ಕಾಗೆ 
ವನದೇವಿ 
ಕಾಗೆ 
ವನದೇವಿ 
ಕಾಗೆ 
ವನದೇವಿ 
ಕಾಗೆ 


ವನದೇವಿ 
ಕಾಗೆ 
ವನದೇವಿ 


ಕಾಗೆ 


: (ಸಾಲಂಕೃತಳಾಗಿ ತನ್ನ ಬಳಗದ ಜೊತೆಗೆ ಬರುತ್ತಾಳೆ. 


ವ್ಯಗ್ರವಾಗಿರುವ ಕಾಗೆಯನ್ನು ನೋಡಿ) 
(ಪ್ರೀತಿಯಿ೦ದ) ಕಾಗಣ್ಣ ಕಾಗಣ್ಣ, ಇಲ್ಲೋಡು ನಾನು 
ಬ೦ದಿದ್ದೀನಿ. ನೀ ಯಾಕೆ ಕರೆದೆ ನನ್ನನ್ನು? 


: (ತಿರುಗಿ) ಓ ವನದೇವಿ! (ಸಂತೋಷ) ಬಂದೆಯಾ! 
: ಬಂದಿದ್ದೀನಿ ಹೇಳು, ನಿನಗೆ ಏನು ಬೇಕಾಗಿದೆ? 

: ನಾನೊಂದು ಪ್ರಶ್ನೆ ಕೇಳಲೇ? 

: ಧಾರಾಳವಾಗಿ ಕೇಳು 

: ನಾನುಯಾರು) 

: ಯಾಕೆ ಸಂದೇಹ? 

: ಹೌದು ಸಂದೇಹಾನೇ? ನಾನು ಯಾರು? 

: ನನ್ನ ಮಕ್ಕಳಲ್ಲ ನೀನೂ ಒಬ್ಬ 

: ಇಲ್ಲ ಸುಳ್ಳು ನಾನು ನಿನ್ನ ಮಗು ಅಲ್ಲ. ನಿನ್ನ ಮಗು 


ಆದ್ರೆ, ನಿನ್ನ ಚೆಲುವು ನನಗೆ ಯಾಕಿಲ್ಲ. ನಿನ್ನ ಮಕ್ಕಳಾದ 
ಗಿಳಿ, ಹಂಸ, ಕೋಗಿಲೆ, ನವಿಲಿನ ಹಾಗೆ ನಾನ್ಯಾಕೆ 
ಚ೦ದ ಇಲ್ಲ? 


: (ನಕ್ಕು) ಓ ಅದಾ ನಿನ್ನ ಪಶ್ನೆ? 


CC 


: ನೀನೇನು ಅಷ್ಟು ಸಲೀಸಾಗಿ ಮಾತಾಡಿ? 
: ಮಗು ನಿನ್ನ ಪಪ ಕೇಳಿನನಗೆ ನಗು ಬಂತು. ನೋಡು 


ಬ ನ್ನು 
ಪ್ರಪಂಚದಲ್ಲಿ ಎಲ್ಲರೂ ಒಂದೇ ಥರಾ ಇದ್ದಾರಾ? ಈ 


ಕಾಡಿನಲ್ಲಿ ಎಲ್ಲವೂ ಒಂದೇ ಥರಾ ಇವೆಯೇ? ಹೂಗಳ 
ಬಣ್ಣ ಬೇರೆ, ಆಕಾರ ಬೇರೆ, ಆಕಾಶ ನೀಲಿಯಾಗಿರುತ್ತೆ, 
ಕಾಡು ಹಸಿರಾಗಿರುತ್ತೆ. 


: ನನಗೆ ನಿನ್ನ ವರ್ಣನೆ ಬೇಡ. ನನಗೆ ಈ ರೂಪ 


ಬೇಡ, ಈ ಬಣ್ಣ ಬೇಡ, ಈ ರೆಕ್ಕೆ ಬೇಡ ಈ ಗರಿ 
ಬೇಡ. 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 77 


ವನದೇವಿ 
ಕಾಗೆ 


ವನದೇವಿ 


ಕಾಗೆ 


ವನದೇವಿ 


ಕಾಗೆ 


ವನದೇವಿ 
ಕಾಗೆ 


: ಹಾಗಾದರೆ ನಿನಗೇನು ಬೇಕು? 
ನನ್ನ ರೂಪ ಬದಲಾಗಬೇಕು. ನಾನಿಷ್ಠಪಡೋ ರೂಪಾ 


ನನಗೆ ಸಿಗಬೇಕು. 


: ಮಗು ನೀನು ಕೇಳಿದ್ದು ನನಗೆ ಕೊಡೋಕೆ ಸಾಧ್ಯ 


ಇಲ್ಲ. 


: ಹಾಗಾದರೆ ನಾನು ಏನು ಮಾಡಬೇಕು, ಯಾರ ಹತ್ರ 
| ಹೋಗ್ಬೇಕು?) 
: ನೋಡು ಇಲ್ಲಿಂದ ಸಾವಿರ ಮೈಲಿ ದೂರದಲ್ಲಿ ಒಂದು 


ಕೆಂಪು ಸಮುದವಿದೆ. ಅದು ದಾಟಿ ಹೋದರೆ ಒಂದು 
ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಒಬ್ಬ ಯೋಗಿ 
ಇರ್ತಾನೆ. ಭೂತನಾಥ ಅಂತ. ಆತನಿಗೆ ಅದ್ಭುತ ಮಂತ್ರಶಕ್ತಿ 
ಇದೆ. ನೀನು ಕೇಳಿದ ರೂಪ ಕೊಡ್ತಾನೆ. 


: ತುಂಬಾ ಉಪಕಾರವಾಯಿತು ವನದೇವಿ. ಈಗಲೇ 


ಹೋಗ್ತೀನಿ. 


ಒಳ್ಳೇದಾಗಲಿ ಮಗು. ನಿನ್ನಾಸೆ ಕೈಗೂಡಲಿ. 
ಕ ಬರುತ್ತೇನೆ, ನಮಸ್ಕಾರ. 


ಭಲೆ! ಭಲೆ! ನನಗೂ 
ಭಾಗ್ಯವು ಬಂತು 
ಸಿಗಲಿದೆ ರೂಪವು 
ಅಂತೂ ಇಂತೂ ॥ಭ॥ 
ಸಾರುವೆ ಯೋಗಿಯ 
ಬಳಿಯನು ಈಗಲೆ 
ಕೆಂಪು ಸಮುದ್ರವ 
ದಾಟುವೆ ಕೂಡಲೆ ॥ಭ॥ 
ವೇಗದಿ ಹಾರಿ 
ಬೆಟ್ಟವನೇರಿ 


78 / ಡಾ. ವಿಜಯಾ ಸುಬ್ಬರಾಜ್‌ 


ಕಾಗೆ 


ಯೋಗಿ 


ಕಾಗೆ 


ಯೋಗಿಯ ಕಾಣುವೆ 

ಸಾಗುತ ದಾರಿ॥ 

ಕೊಟ್ಟರೆ ವರವನು 

ಯೋಗಿಯು ನನಗೆ 

ಬೇಡುವೆ ನನಗೆ 

ಬೇಡುವೆ ನಾವುದ 

ರೂಪವನು) ॥ 

ನವಿಲೆನ್ನಲೇ ಗಿಳಿಯೆನ್ನಲೇ 

ಕೋಗಿಲೆ ಹಂಸ ಯಾವುದೆನ್ನಲಿ 

ಇಲ್ಲವೆ ಎಲ್ಲವ ಬಿಟ್ಟು ಕೇಳಲೆ 

ಪಕ ಪಕ ಬಣ್ಣದ ಪಾತರಗಿತ್ತಿ ॥ 

(ಎಂದು ಮೈಮರೆತು ಹಾಡಿ ನಲಿಯುತ್ತಾ ಹಾರುತ್ತಾ 
ಹಾರುತ್ತಾ ದೂರ ದೂರ ಸಾಗುತ್ತದೆ. ಸಮುದ್ರ ಹಾರಿದಂತೆ, 
ಬೆಟ್ಟ ಏರಿದಂತೆ ಮಾಡುತ್ತದೆ.) 

(ವನದೇವಿ ಹೇಳಿದ ಬೆಟ್ಟ ಕಾಣುತ್ತದೆ. ರುಳು ರುಳು 
ಹರಿವ ಹೊಳೆಗಳ ಸದ್ದು ಗಾಳಿ ಬೀಸುವ ಸದ್ದು ನೇರವಾಗಿ 
ಕಾಗೆ ಆ ಬೆಟ್ಟದ ಮೇಲೆ ಬಂದು ಇಳಿಯುತ್ತದೆ. ಸುತ್ತಲೂ 
ಕಣ್ಣಾಡಿಸುತ್ತದೆ. ದೂರದಲ್ಲಿ ಯೋಗಿಯೊಬ್ಬ ಕಾಣಿಸುತ್ತಾನೆ.) 


: (ಯೋಗಿಯನ್ನು ನೋಡಿ) ಯೋಗಿ ಮಹಾರಾಜ! 


ಯೋಗಿ ಮಹಾರಾಜ. ನಾನು ಕಾಗಣ್ಣ ಬಂದಿದ್ದೀನಿ. 
ದೂರದೂರದಿಂದ ಕಂಪು ಸಮುದ್ರ ದಾಟಿ ಬಂದಿದ್ದಿನಿ. 
ಅನುಗ್ರಹಿಸಬೇಕು. 


: (ನಿಧಾನವಾಗಿ ಕಣ್ತೆರೆದು) ಯಾರದು? ನನ್ನ ಧ್ಯಾನ 


ಭಂಗ ಮಾಡುವವರು. 


: (ನಡುಗುತ್ತಾ) ಅಪರಾಧವಾಯಿತು. ಕ್ಷಮಿಸಬೇಕು. 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 79 


ಯೋಗಿ 


ಕಾಗೆ 


ಯೋಗಿ 


ಕಾಗೆ 


ಯೋಗಿ 


ಕಾಗೆ 


ಯೋಗಿ 


: ಯಾರು ನೀನು? ಯಾಕೆ ಬಂದೆ? ಇಲ್ಲಿಗೆ ಯಾರೂ 


ಬರಬಾರದು. ಈ ಕೂಡಲೇ ಹೊರಟು ಹೋಗು. 
ಇಲ್ಲಾಂದ್ರೆ ಶಾಪ ಕೊಟ್ಟು ಬಿಡ್ತೀನಿ. 


: (ವಿನಮ್ರತೆಯಿ೦ದ) ಯೋಗಿ ಮಹಾರಾಜ ಸಿಟ್ಟಾಗಬೇಡಿ. 


ನಾನು ಬಹಳ ನೊಂದಿದ್ದೇನೆ. ನನಗೆ ನಿಮ್ಮ 
ಸಹಾಯಬೇಕು. ವನದೇವಿ ನಿಮ್ಮ ಹತ್ತಿರ ಹೋಗೂಂತ 


ಹೇಳಿದ್ದು. 
: (ಆಶ್ಚರ್ಯದಿಂದ) ಏನು ವನದೇವಿ ಕಳಿಸಿದ್ದಾಳೆಯೇ?... 


ಸರಿ ಸರಿ ಈಗ ಹೇಳು, ಏನು ಬೇಕಾಗಿದೆ? ನಿನಗೆ 
ಬಂದಿರೋ ಕಷ್ಟವಾದ್ರೂ ಏನು? 


: ಯೋಗಿ ಮಹಾರಾಜ, ನನ್ನ ದುಃಖ ಏನೂಂತ ಹೇಳಲಿ? 


ನನ್ನ ಗೆಳೆಯರೆಲ್ಲ ಎಷ್ಟು ಚ೦ದವಿದ್ದಾರೆ. ನಾನು ಮಾತ್ರ 
ಹೀಗೆ ಕಪ್ಪಾಗಿ ವಿಕಾರವಾಗಿದ್ದೀನಿ. ಎಲ್ಲರೂ ನನ್ನ ಕ೦ಡರೆ 
ಅಸಹ್ಯ ಪಟ್ಯೋತಾರೆ. 


ಅಯ್ಯೋ ಹುಚ್ಚಪ್ಪಾ ಒಬ್ಬರ ರೂಪಕ್ಕೆ ಇನ್ನೊಬ್ಬರು 


ಅಸೂಯೆ ಪಡ್ತಾರೆಯೇ? ದೇವರು ಕೊಟ್ಟಿರೋ ಈ 
ರೂಪಾನ ಬೇಡಾಂತ ಹೇಳಬಾರ್ಟು. 


: ಇಲ್ಲ ಯೋಗಿಗಳೇ ನನಗೆ ಆಗಿರೋ ಅವಮಾನ, 


ಅವಹೇಳನ ನನಗೆ ಸಹಿಸೋಕೇ ಆಗ್ತಾ ಇಲ್ಲ. ದೇವರು 
ಕೊಟ್ಟ ರೂಪ ಆದ್ರೆ ಏನು? ಅದನ್ನು ಬದಲಾಯಿಸೋ 
ಶಕ್ತಿ ನಿಮ್ಮ ಹತ್ರ ಇದೇಂತ ವನದೇವಿ ಹೇಳಿದ್ದಾಳೆ. 


: ಶಕ್ತಿ ಏನೋ ಇದೆ. ಆದರೆ ಒಂದೊಂದು ರೂಪದಲ್ಲೂ 


ಒಂದೊಂದು ಜನ್ಮದಲ್ಲೂ ಒಂದೊಂದು ಅಪಾಯ 
ಇದ್ದೇ ಇದೆ. ಅದಕ್ಕೇ ಸುಮ್ಮನೆ ಹೋಗಿ ಬದುಕಿರೊಷ್ಟು 
ಕಾಲ ಸುಖವಾಗಿರು. 


80 / ಡಾ. ವಿಜಯಾ ಸುಬ್ಬರಾಜ್‌ 


ಕಾಗೆ 


ಯೋಗಿ 


ಕಾಗೆ 
ಯೋಗಿ 
ಕಾಗೆ 


ಯೋಗಿ 


ಕಾಗೆ 


ಯೋಗಿ 


: ಇಲ್ಲ ಯೋಗಿಗಳೇ ನೀವು ನನಗೆ ವರ ಕೊಡೋವರೆಗೂ 


ಇಲ್ಲಿಂದ ಹೋಗೋಲ್ಲ. ನೀವು ಕೊಡಲಿಲ್ಲಾಂದ್ರೆ ಇಲ್ಲೇ 
ಪ್ರಾಣ ಬಿಡ್ಡೀನಿ. 


: ಒಳ್ಳೇ ಪೇಚಾಟಕ್ಕೆ ಸಿಕ್ಕಿಸಿ ಬಿಟ್ಟೆಯಲ್ಲ ಕಾಗಣ್ಣ ನಿನ್ನ 


ಊ 


ಹಟ ಬಹಳ ಜಾಸ್ತಿಯಾಯ್ತ... ಹೂ! ಸರಿ ಬಿಡು... 
ನೀನಂತೂ ಇಲ್ಲಂದ ಹೋಗೋ ಹಾಗೇ ಕಾಣೋಲ್ಲ. 


; ನನ್ನ ಉದ್ದಟತನವನ್ನು ಕ್ಷಮಿಸಬೇಕು. 
: ಸರಿ ಆಯ್ತು ಹೇಳು ನಿನಗೆ ಯಾವ ರೂಪ ಬೇಕು? 
: ನನಗೆ ನವಿಲಾಗಬೇಕು. ಎಂಥ ಬಣ್ಣ ಎಂಥ ಚೆಲುವು! 


ಅಬ್ಬಬ್ಬ ನೆನಸ್ಕೊಂಡ್ರೇ ರೋಮಾಂಚನವಾಗುತ್ತೆ. 


: ಕೊಡ್ತೀನಿ. ಆದರೆ ಒಂದು ಮಾತು ನೀನು ಯಾವುದೇ 


ರೂಪ ಪಡೆದರೂ ನಿನಗೆ ಸುಖವಿರೋಲ್ಲ. ನಿನಗೇ 
ಗೊತ್ತಾಗುತ್ತೆ ನಿನ್ನ ಕಾಗೆ ಜನ್ಮಾನೇ ಎಷ್ಟೋ ವಾಸಿ 


: ಯೋಗಿಗಳೇ ನಿಮ್ಮ ಅನುಗ್ರಹ ಇದ್ರೆ ನನಗೇನೂ 


ಆಗೋಲ. 
ಜ್‌ 


: ನೋಡು ಕಾಗಣ್ಣ ಈ ಬೆಟ್ಟದ ಉತ್ತರ ಭಾಗದಲ್ಲಿ 


ಎರಡು ಹೊಂಡಗಳಿವೆ. ಹಾಲಿನ ಹೊಂಡ, ಕೆಂಡದ 
ಹೊಂಡ. ಮೊದಲು ಕೆಂಡದ ಹೊಂಡದಲ್ಲಿ ಬೀಳು, 
ನಂತರ ಹಾಲಿನ ಹೊಂಡದಲ್ಲಿ ಬಿದ್ದು 'ಜಗಜಗ ಗುಮ್ಮ 
ನೀಡೋ ಬೊಮ್ಮ ಅಂತ ಹೇಳಿ ಹಾಲಿನ ಹೊಂಡದಲ್ಲಿ 
ಮುಳುಗಿ ಯಾವ ರೂಪ ಬೇಕೋ ಸ್ಮರಿಸಿಕೋ ಆ 
ರೂಪ ನಿನಗೆ ಸಿಗುತ್ತೆ. ಎಷ್ಟು ರೂಪಗಳೋ ಎಷ್ಟು 
ಜನ್ಮಗಳೋ ಅನುಭವಿಸು. ಕಡೆಗೆ ನನ್ನ ಬಳಿ ಬಾ 
ನೀನು ಯಾವ ರೂಪವನ್ನು ಶಾಶ್ವತವಾಗಿ ಬಯಸ್ಕೀಯೋ 
ಅದನ್ನೇ ನಿನಗೆ ಕೊಡ್ತೀನಿ. ಪ್ರತಿ ಸಲ ಇಲ್ಲಿಗೆ ಬರಬೇಡ. 
ನಿನಗೆ ನಾನೊಂದು ಮಂತ್ರ ಹೇಳಿಕೊಡ್ತೀನಿ. ಅದನ್ನು 
ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 81 


ಹೇಳಿಕೋ ನಿನ್ನ ಪೂರ್ವ ರೂಪ ನಿನಗೆ ಬರುತ್ತೆ 
ಕಾಗೆ : ಧನ್ಯವಾದ ಯೋಗಿವರ್ಯ, ಬರುತ್ತೇನೆ. 
ಯೋಗಿ : ಸುಖಿಯಾಗು! ಹೋಗಿಬಾ! 
(ಕಾಗೆ ನಮಸ್ಕರಿಸಿ ಹಾರುತ್ತಾ ಬರುತ್ತದೆ.) 
ಹಿನ್ನೆಲೆ : ನವಿಲಾಯಿತು ಕಾಗೆ 
ನಲಿದಾಡಿತು 
« ಕುಣಿದಾಡಿತು 
ಗರಿಗಳ ಬಿಡಿಸಿ 
ಹಿ೦ಛವ ಕುಣಿಸಿ 
ಮುಗಿಲಬ್ಬರ ದನಿಗೆ 
ತನ್ನ ರೂಪದ ಸವಿಗೆ 
ಮೈ ಮರೆಯಿತು 
ಕೆನೆದಾಡಿತು 
ತನಗಿಲ್ಲವು ಸರಿಸಾಟಿ 
ಎಂದೆನ್ನುತ ಗಡಿದಾಟಿ 
ನಲಿದಾಡಿತು ನವಿಲು ॥ 
ಎಲ್ಲಿಂದಲೋ ಬಂದಿ 
ರಿಯಿತು ವೇಗದಿ ಶರವು 
ಚೇರುತ್ತಲೇ 
ನವಿಲೋಡಿತು 
ನಲಿವೆಲ್ಲವ ಮರೆತು ॥ 
ಕಾಗೆ ನವಿಲು : ಅಯ್ಯೋ ಅಯ್ಯೋ ನೋವು ನೋವು, ನವಿಲಾಗಿ ನಾಲ್ಕು 
ದಿನ ಆಗಲಿಲ್ಲ ಈಗಲೇ ಹೀಗಾಗಬೇಕೇ? 
(ದೂರದಲ್ಲಿ ಸದ್ದುಗಳು ಕೇಳಿಸುತ್ತವೆ. ಹಿಡೀರಿ! ಹಿಡೀರಿ! 
ಇಲ್ಲೆ ಎಲ್ಲೋ ಅರುತ್ರೆ) 
ದನಿ1 .": ನನಗೆ ಬೇಕು ಅದರ ಬಣ್ಣದ ಗರಿಗಳು 


82 / ಜಾ. ವಿಜಯಾ ಸುಬ್ಬರಾಜ್‌ 


ಕಿಂದರಿ ಜೋಗಿ... ಪುಣ್ಳಕೋಟಿ.... ಕಾಗೆ ಕಲಿತ ಪಾಠ / 83 


ದನಿ 2 
ದನಿ 3 


ಕಾಗೆ ನವಿಲು : 


ಒಬ್ಬ ಹುಡುಗಿ : 
2ನೇ ಹುಡುಗಿ: 


3ನೇ ಹುಡುಗಿ: 
1ನೇ ಹುಡುಗಿ : 
2ನೇ ಹುಡುಗಿ: 


3ನೇ ಹುಡುಗಿ: 


: ನನಗೆ ಬೇಕು ಅದರ ಪಿಂಭ 
: ಅವೆಲ್ಲ ನೀವೇ ತಗೊಳ್ಳಿ, ನನಗೆ ಅದರ ಮಾಂಸ 


ಬೇಕು. 

ಪಾಪಿಗಳು ಇಲ್ಲಿಗೂ ಬರೋ ಹಾಗಿದೆ... ಬೇಡಪ್ಪಾ 
ಬೇಡ. ಇಷ್ಟೊಂದು ಬಣ್ಣ ಇಷ್ಟೊಂದು ವಯ್ಯಾರ ಇದ್ರೆ 
ಯಾರು ತಾನೇ ಬಿಡ್ತಾರ? ನನಗೆ ಇದು ಬೇಡವೇ 


- ಬೇಡ. ಗಿಳೀನೇ ಎಷ್ಟೊಂದು ಚಂದ. ಮರಗಳ ಮೇಲೆ 


ಇರೋದ್ರಿಂದ ಯಾರ ಕೈಗೂ ಸಿಗೊಲ್ಲ. ಈಗಲೇ ಹೋಗಿ 
ಹೊಂಡ ಮುಳುಗಿ ಬರ್ತೀನಿ. 

(ಕಾಗೆ ಹೋಗುತ್ತದೆ) 

(ಗಿಳಿಯಾಗಿ ಬರುತ್ತದೆ) 

ಒಂದಷ್ಟು ಹುಡುಗ ಹುಡುಗಿಯರು ಅಲೆದಾಡುತ್ತಾ 
ಬರುವರು. ಕಾಡಿನ ಸೌಂದರ್ಯವನ್ನು ನೋಡುತ್ತಾ ಮರದ 
ಮೇಲಿಂದ ಗಿಳಿಯನ್ನು ಗಮನಿಸುತ್ತಾರೆ. 

ಪಂಚವರ್ಣದ ಗಿಳೀ ನೋಡೆ. ಅಬ್ಬ! ಎಷ್ಟು ಚೆನ್ನಾಗಿದೆ. 
ಅದನ್ನು ಹೇಗಾದರೂ ಹಿಡೀಲೇ ಬೇಕು. ನನಗೆ ಗಿಳಿ 
ಅಂದ್ರೆ ಪ್ರಾಣ. 

ನನಗೂ ಅಷ್ಟೇ. ಆ ಗಿಳೀನ ಹಿಡ್ಕೊಂಡು ಪಂಜರದಲ್ಲಿಟ್ಟು 
ಸಾಕೋಣ. 

ನೀವು ಮಾತಾಡ್ತಾ ಇರಿ ಅದು ಪುರ್ರ್‌ ಅಂತ ಹಾರಿ 
ಹೋಗುತ್ತೆ. 

ಏ ಆ ಶಾಮೂಗೆ ಹೇಳೆ. ಅವನಿಗೆ ಮರ ಹತ್ತೋಕೆ 
ಬರುತ್ತೆ. ಮೆಲ್ಲಗೆ ಮರ ಹತ್ತಿ ಗಿಳೀನ ಹಿಡಿದು ಕೊಡ್ತಾನೆ. 
ಶಾಮೂ ಫ್ಲೀಸ್‌ ಆ ಗಿಳೀನ ಹಿಡ್ಕೋಡೋ. ಎಷ್ಟು 
ಚೆನ್ನಾಗಿದೆ ಅಲ್ವ? ನಾವೆಲ್ಲ ಅದರ ಜೊತೆ 
ಮಾತಾಡಬಹುದು. 


84 / ಡಾ. ವಿಜಯಾ ಸುಬ್ಬರಾಜ್‌ 


ಶಾಮು 


ಹುಡುಗಿಯರು: 


ಶಾಮು 


ಕಾಗೆ 


ಹಿನ್ನಲೆಯಿಂದ: 


: ಸರಿ ನಾನು ಗಿಳೀನ ಹಿಡಕೊಡ್ತೀನಿ ನನಗೆ ನೀವೇನು 


ಕೊಡ್ತೀರ? ಎಲ್ಲರೂ ಒಂದೊಂದು ಐಸ್‌ಕ್ರೀಂ 
ಕೊಡ್ತೀರಾ? 


: ಹೂಂ ಆಯ್ತು ಕಣಪ್ಪ. ಮೊದಲು ಹಿಡಿಹೋಗು. 


(ಹುಡುಗ ಮೆಲ್ಲನೆ ಮರದ ಬಳಿ ಹೋಗಿ ಗಿಳಿಯನ್ನು 
ಹಿಡಿಯುತ್ತಾನೆ.) 


ಅಯ್ಯೋ ಸತ್ತೆ! ಸತ್ತೇ ಬೇಡೋ ಹುಡುಗ, ನನ್ನನ್ನು 


ಬಿಟ್ಟು ಬಿಡು, ನಾನು ಗಿಳಿಯಲ್ಲ ಕಾಗೆ! ಕಾಗೆ. 


: ಏನು ನೀನು ಕಾಗೇನ, ನನಗೇ ಮೋಸ ಮಾಡ್ತೀಯ? 


ನನಗೆ ಕಾಣಿಸೋದಿಲ್ಲ ಅಂತ ತಿಳಿದಿದೆಯೇನು? 


: ಇಲ್ಲ ಹುಡುಗ, ನಿಜವಾಗಿಯೂ ನಾನು ಕಾಗೆ. ನೀನೇ 


ನೋಡು (ಎಂದು ಮಂತ್ರ ಜಪಿಸುತ್ತೆ. ಕಾಗೆ ರೂಪ ಬರುತ್ತೆ) 
ಏನಾಶ್ಚರ್ಯ! ನಿಜವಾಗಿ ಕಾಗೆ ಆಯ್ತಲ್ಲ. ಅಯ್ಯೋ 
ಶಾಮು ಬೇಗ ಇಳಿದು ಬಾರೋ, ಇದೇನಾದ್ರೂ 
ಮಂತ್ರವಾದಿ ಆಗಿದ್ದರೂ ಆಗಿರಬಹುದು. ನಮಗೂ 
ಏನಾದರೂ ಮಾಡಿಬಿಟ್ಟಾನು. 


: ನಡೀರೇ! ಓಡಿರಿ।! ನಾನೂ ಬಂದು ಬಿಟ್ಟೆ (ಎಂದು 


ಸರಸರನೆ ಇಳಿದು ಹುಡುಗಿಯರನ್ನೂ ಎಳೆದುಕೊಂಡು 
ಓಡುವನು.) 


ಸದ್ಯ ಹೊರಟು ಹೋದರು. ಹೂಂ ಅಂತೂ ನವಿಲಿಗೂ 


ಸುಖವಿಲ್ಲ, ಗಿಳಿಗೂ ಸುಖವಿಲ್ಲ... ಹಂಸವೇ ವಾಸಿ. 
ನೀರಿನ ಹತ್ತಿರ ಯಾರೂ ಬರೋದೇ ಇಲ್ಲ. ಹಾಯಾಗಿ 
ತನ್ನ ಪಾಡಿಗೆ ತಾನಿರುತ್ತೆ. ಅದೇ ಸರಿ. ಹಂಸವಾಗಿಯೇ 
ಬರ್ತೀನಿ. 

ಹಂಸವಾಯಿತು ಕಾಗೆಯು 

ಕೊಳದ ತಡಿಯಲಿ 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 85 


ಅಲೆಯ ಮಡಿಲಲಿ 

ತೇಲಿ ನಲಿಯಿತು 

ಸುಖವ ಸವಿಯಿತು ॥ 

(ರಾಜಕುಮಾರಿಯೊಬ್ಬಳು ತನ್ನ ಸಖಿಯರಿಬ್ಬರ ಕೂಡಿ 
ಬರುತ್ತಾಳೆ) 

ಸಖಿಂತಂಠೇ ಈ ಉದ್ಯಾನ ವನ್‌ ಎಷ್ಟು 


. ಮನೋಹರವಾಗಿದೆಯಲ್ಲ. 


ಕಾಗೆ ಹಂಸ 


: ಬರೀ ಉದ್ಯಾನವನ ಅಷ್ಟೇ ಅಲ್ಲ ರಾಜಕುಮಾರಿ ಅಲ್ಲಿ 


ನೋಡಿ ಆ ಸುಂದರವಾದ ನಿರ್ಮಲ ಜಲದ ಆ 
ಕೂಳದಲ್ಲಿ ಅಚ್ಚಮಲ್ಲಿಗೆ ಬಿಳುಪಿನ ಹಂಸವನ್ನು 
ನೋಡಿದಿರಾ? 


: ಅದರ ಒನಪೇನು, ಒಯ್ಯಾರವೇನು, ಬೆಡಗೇನು? 


ಆಹಾ! ಹೌದೇ ಸಖಿ. ಇಂಥ ಹಂಸವನ್ನು ನಾನು 
ನೋಡಿಯೇ ಇರಲಿಲ್ಲ. ಇರಲಿ ಇದನ್ನು ಹಿಡಿದು 
ಮಾತನಾಡಿಸುವೆ. ನಳದಮಯಂತಿಯರನ್ನು ಸೇರಿಸಿದ್ದು 
ಇದೇ ಹಂಸ ಹೌದಲ್ಲ?! 


: ಹಾಗಾದ್ರೆ ನೀವೂ ಕೂಡ ನಿಮ್ಮ ಪ್ರೇಮವೀರನಿಗೆ ಸಂದೇಶ 


ಕಳಿಸುತ್ತೀರೇನು? 
(ಸಿಟ್ಟಿನಿಂದ) ಸಾಕು ಸುಮ್ಮನಿರ ಬಾಯ್ದಡಕಿ. 


: ರಾಜಕುಮಾರಿ ಅವಳು ಹೇಳಿದ್ದರಲ್ಲಿ ತಪೇನು? ನೀವೂ 


ಈ ಹಂಸವನ್ನು ಹಿಡಿದು ಸಂದೇಶ ಕಳಿಸಿ. 


: ನಾನೇ ಹಿಡಿದು ಕೊಡುತ್ತೀನಿ ಬಿಡಿ ರಾಜಕುಮಾರಿ. 


(ಎಂದು ಮೆಲ್ಲನೆ ಹಿಂದಿನಿಂದ ಹೋಗಿ ಗಕ್ಕನೆ ಹಿಡಿದು 
ಬಿಡುತ್ತಾಳೆ) 


ದಮ್ಮಯ್ಯ ನನ್ನನ್ನು ಹಿಂಸಿಸಬೇಡಿ. ನಾನು ಉಸಿರು 


ಕಟ್ಟಿ ಸಾಯ್ತಿದ್ದೀನಿ. ನನ್ನನ್ನು ಬಿಟ್ಟು ಬಿಡಿ! ಬಿಟ್ಟುಬಿಡಿ. 


86 / ಡಾ. ವಿಜಯಾ ಸುಬ್ಬರಾಜ್‌ 


ರಾಜಕುಮಾರಿ: 


ಹಿನ್ನೆಲೆ ಹಾಡು 


: (ಅಣಕಿಸುತ್ತಾ) ಆಹಾಹಾ! ಬಿಟ್ಟು ಬಿಡೋಕೆ ನಾವೇನು 


ಬುದ್ಧಿ ಇಲ್ಲೋರಲ್ಲ. ಕಷ್ಟಪಟ್ಟು ಹಿಡಿದದ್ದು ಬಿಟ್ಟು 
ಬಿಡೋಕೆ ಅಲ್ಲ. ನೀನೂ ನಮ್ಮ ರಾಜಕುಮಾರಿಯ 
ಸೆರೆಯಲ್ಲಿ ಬಿದ್ದಿರಬೇಕು. ತಿಳೀತಾ? 


: ಅಯ್ಯೋ ನಾನು ಹಂಸ ಅಲ್ಲ. ಕಾಗೆ ಕಾಗೆ! 
: ಏಯ್‌ ಬಾಯಿ ಮುಚ್ಚು. ಕಾಗೆಗೂ ಹಂಸಕ್ಕೂ ವ್ಯತ್ಯಾಸ 


ತಿಳೀದಿರೋ ಮುಠ್ಧಾಳರು ಅಂದ್ಯೊಂಡ್ಕೇನು? 


: ಇಲ್ಲ ನಿಜವಾಗಿಯೂ ನಾನು ಕಾಗೆ. ನೀವೇ ನೋಡಿ 


(ಅ೦ದು ಮಂತ್ರ ಪಠಿಸಿ ಕಾಗೆಯಾಗುತ್ತದೆ). 
(ಬೆರಗಾಗಿ) ಅರರೆ ಇದೇನು ವಿಚಿತ್ರ ನಾವೇನಾದರೂ 
ಮಾಯಾಲೋಕಕ್ಕೆ ಬಂದಿದ್ದೇವೆಯೇ ಹೇಗೆ?) 


: (ಕಾಗೆಯಾದ ಹಂಸವನ್ನು ಒಗೆಯುತ್ತ) ಛಿ! ಛೀ ಅನಿಷ್ಟ 


ಮುಂಡೇದು ಇದು ಯಾಕೆ ಇಲ್ಲಿಗೆ ಬಂತು. (ಎಂದು 

ಹಚ ಹಚ ಎನ್ನುತ್ತ ಓಡಿಸುವರು.) 

ಸಖಿಯರೇ ಇದೇನಿದು. ನನಗೆ ನಂಬೋಕೇ ಆಗಿಲ್ಲ, 

ಅದೇನಾದ್ರೂ ಮಂತ್ರದ ಕೊಳವಾಗಿದೆ?.... ಅಯ್ಕೋ 

ಭಯವಾಗಿತ್ತೆ. ಬನ್ನಿ ಬನ್ನಿ ಸಾಕು. ಇನ್ನು ವಿಹಾರವೂ 

ಬೇಡ. ವಿಲಾಸವೂ ಬೇಡ. 

(ಎಂದು ಹೋಗಲು ತೊಡಗುತ್ತಾಳೆ. ಕಾಗೆ ಓಡಿ ಹೋದ 

ದಿಕ್ಕನ್ನೇ ತಿರುತಿರುಗಿ ನೋಡುತ್ತಾ ಹೋಗುತ್ತಾರೆ.) 
ಯೋಗಿ ನೀಡಿದ 

ವರವ ಪಡೆದು 

ಸಗ್ಗ ಸುಖದಲಿ 

ಕಾಗೆ ನಲಿಯಿತು. 

ನವಿಲು ನಾಟ್ಯದ 

ಗರ್ವ ಕೆದರಿತು 


೦ದರಿ ಜೋಗಿ.... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 87 


ಕಾಗೆ 


ಯೋಗಿ 


ಕಾಗೆ 


ಹೆಜ್ಜೆ ಕುಣಿತಕೆ 

ನೆಲವು ಬೆದರಿತು 
ಪಂಚವರ್ಣದ ಗಿಳಿಯ 
ಬೆಡಗು ಹಂಸನಡಿಗೆಯ 
ಮುದದ ಮೆರುಗು 
ಕಾಗೆಗಾಯಿತು ಬೆರಗು ಬೆರಗು॥ 


. ನೂರು ಬಣ್ಣದ/ಚಿಟ್ಟೆಯಾಯಿತು 


ಕಲ ಕಂಠದಾ ಸಿರಿ 

ಕೋಗಿಲೆಯು/ತಾನಾಯಿತು 

ಹೀಗೆ ಸಾಗಿತು ಕಾಗೆಯ ಪಯಣ ಒಂದೊಂದಾಗಿ 
ಒಂದೊಂದಾಗಿ ದಾಟಿ ದಾಟಿ ದಣಿದು ಹೋಯ್ತು 
ಎಲ್ಲೂ ಸುಖ ಕಾಣಲಿಲ್ಲ. ಮತ್ತೆ ಯೋಗಿ ಬಳಿಗೇ 
ಹೋಯಿತು. 

(ಯೋಗಿ ಮೊದಲಿನ ಹಾಗೆ ದ್ಯಾನಸ್ಥನಾಗಿದ್ದಾನೆ. ಕಾಗೆ 
ನಿಧಾನವಾಗಿ ಯೋಗಿಯನ್ನು ಸಮೀಪಿಸುತ್ತಿದೆ) 


: ಯೋಗಿರಾಜ! ಯೋಗಿರಾಜ, ಮತ್ತೆ ಬ೦ದಿದ್ದೇನೆ. 


ದಯವಿಟ್ಟು ನನ್ನಪರಾಧ ಮನ್ನಿಸಿ. 


: ಓಹೋ ಮತ್ತೆ ಬಂದೆಯಾ... . ಇದೇನಿದು ಇನ್ನೂ 


ಕಾಗೆಯಾಗಿಯೇ ಇದ್ದೀಯ? ಯಾವ ರೂಪವೂ 
ಬೇಡವಾಯ್ತಾ ಹೇಗೆ? 


: ಎಲ್ಲ ರೂಪಗಳೂ ರೂಪಾಂತರಗಳೂ ಮುಗಿದವು. ನೀವು 


ಹೇಳಿದ್ದು ನಿಜ, ಅಪಾಯ ಎಲ್ಲ ಜನ್ಮಗಳಲ್ಲೂ ಇದೆ. 
ನವಿಲು, ಗಿಳಿ, ಹ೦ಸ, ಚಿಟ್ಟೆ, ಕೋಗಿಲೆ - 
ಇದೆಲ್ಲವುಗಳಿಗಿಂತ ನನ್ನ ಜನ್ಮಾನೇ ಸುರಕ್ಷಿತ. ಯಾರಿಗೂ 
ನಾನು ಬೇಡ. ನನ್ನ ಪಾಡಿಗೆ ನಾನು ಹಾಯಾಗಿ 
ಇರಬಹುದು. ಯಾರೂ ನನ್ನ ತಂಟೆಗೆ ಬರೋದಿಲ್ಲ. 


88 / ಡಾ. ವಿಜಯಾ ಸುಬ್ಬರಾಜ್‌ 


ಯೋಗಿ 


ಕಾಗೆ 


: (ಸಂತೋಷದಿಂದ) ಕಾಗಣ್ಣ ನಿನ್ನ ಮಾತು ಕೇಳಿ ನನಗೆ 


ತುಂಬಾ ಸಂತೊಷ ಆಗ್ನಿದೆ. ಹೊರಗಿನ ರೂಪಕ್ಕಿಂತ 
ಒಳಗಿನ ಮನಸ್ಸು ಸುಂದರವಾಗಿರಬೇಕು. ಇನ್ನು 
ಮೇಲಾದರೂ ನಿನ್ನ ಜನ್ಮಕ್ಕೆ ನೀನು ಸಂತೋಷ 
ಪಡೋದನ್ನ ಕಲಿ. 


: ಹಾಗೆಯೇ ಆಗಲಿ. ನನಗೆ ಈ ಕಾಗೆ ಜನ್ಮವೇ 


ಶಾಶ್ವತವಾಗಿರಲಿ. 

ಇನ್ನು ನಾನು ಅಳಲಾರೆ 

ಏನೇ ಅನ್ನಲಿ ಹೇಗೆ ಕರೆಯಲಿ 
ಮರೆಯುವೆ ಮನುಜರ 
ಮೌಢ್ಯವನು, 

ಜಾತಿ ದೂರನೆಂದೆನಲಿ 
ಈಗಲೇ ಹೊಲೆಯ ಸೇರಿತೆನ್ನಿ 
ಕೀಳು ಕೀಳು ಎನ್ನುತ 
ದೂರಲು 

ಅಳದೆ ನೋವನು 
ನುಂಗುವೆನು 

ಅಲ್ಪತೆಗೆ ಅಳುಕದೆ 

ಕರಿ ಬಣ್ಣ ರೂಪಕ್ಕೆ 
ಲಜ್ಜೆಪಟ್ಟೋಡದೆ 

ನಾಳೆ ಬರುವುದು 

ನಮಗೆ ಸೊಗದ 
ದಿನಗಳನೆಂದು 

ಹಾದಿ ಕಾಯುತ ಹೆಮ್ಮೆ 
ಬಾಳ ಬಾಳುವೆನು 

ಆರದೂ ಹಂಗಿಲ್ಲ 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 89 


ಯೋಗಿ 


ಕಾಗೆ 


ಕಾಗೆ 


ಕಾಗೆ 


ಯಾರನೂ ಲೆಕ್ಕಿಸೆನು 
ನನ್ನ ಬಾಳಿದು ನನದು 
ಸ್ವಚ್ಛಂದ ಚಂದವು ॥ 


: ಹೋಗಿ ಬಾ ಕಾಗಣ್ಣ ನೀನು ತಿಳಿದ ಸತ್ಯವನ್ನು ನಿನ್ನ 


ಗೆಳೆಯರೆಲ್ಲರಿಗೂ ತಿಳಿಸು. 


: ಆಯ್ತು ಗುರುವೆ ಇವತ್ತಿನಿಂದ ನನ್ನ ದುಃಖ 


ಗೋಳಾಟಗಳು ಮುಗಿದವು. ನಾನೇ ಸುಖಿ, ನಾನೇ 


"ಸುಖಿ, ಬರುತ್ತೇನೆ. 


(ಕಾಗೆ ಯೋಗಿಗೆ ನಮಸ್ಕರಿಸಿ ಬರುತ್ತದೆ) 

* ೫ ೫ 
(ಮೊದಲಿನಂತೆ ಎಲ್ಲ ಪಕ್ಷಿಗಳು ಒಟ್ಟಿಗೆ ಬರುತ್ತವೆ. 
ಇನ್ನೊಂದು ಬದಿಯಿಂದ ಕಾಗೆ ಬರುತ್ತದೆ) 


: ಏನು ಚೆಲುವಿದು 


ಎದೆಯ ತುಂಬಿದೆ ನಲಿವಿದು 
ನಗೆಯನುಕ್ಕಿಸಿ/ ಮುದವ 
ಹೊಮ್ಮಿಸಿ ಬನದ/ರಾಣಿಯು 
ಬರುವಳು 

ಕನಸು ನೂರನು 

ತರುವಳು 


(ಆಶ್ಚರ್ಯದಿಂದ) ಅರೆ ಇದೇನಿದು ಆಶ್ಚರ್ಯ! ಕಾಗಣ್ಣ 


ಇಷ್ಟೊಂದು ಸಂತೋಷವಾಗಿ ಹಾಡಿದ್ದಾನೆ! (ಕಾಗೆಗೆ) 
ಕಾಗಣ್ಣ! ಕಾಗಣ್ಣ... ಏನಪ್ಪ ಸಂತೋಷದ ಸುದ್ದಿ! 
ಇಷ್ಟೊಂದು ಗೆಲುವಾಗಿದ್ದಿ? 


: ಹೌದು ಗೆಳೆಯರೇ. ನನಗೆ ಜ್ಞಾನೋದಯ ಆಗಿದೆ. 


ನನಗೆ ನಾನೇ ಆಗಿದ್ದರೇನೇ ಸುಖವಾಗಿರುತ್ತೇಂತ 
ತಿಳ್ಳೊಂಡೆ. ನಿಮ ಬಗೆ ಹೊಟೆ ಕಿಚ್ಚು ಪಟೆ. ಕಮಿಸಿ 
J 1 ತ್ರ ಜ ಊ ೦), 


90 / ಡಾ. ವಿಜಯಾ ಸುಬ್ಬರಾಜ್‌ 


ಪಕ್ಷಿ ಗಳು 


ನವಿಲು 


ಕಾಗೆ 


ಕಾಗೆ 


ಹಿನ್ನೆಲೆ 


ಇನ್ನು ಮೇಲೆ ನಾನೂ ನಿಮ್ಮಲ್ಲಿ ಒಬ್ಬನಾಗಿರ್ನೀನಿ, ನಿಮ್ಮ 
ಸಂತೋಷದಲ್ಲಿ ನಾನೂ ಸಂತೋಷಪಡ್ತೀನಿ. 


: ಗೆಳೆಯಾ ನಿನ್ನನ್ನು ನೋಡಿ ನಮಗೆಲ್ಲ ಒಂಥರ 


ಸಮಾಧಾನ ವಾಯಿತು. ಹೋಗಲಿ ಬಿಡು ಈಗಲಾದರೂ 
ನಿನ್ನ ದುಃಖ ದೂರ ಆಯ್ತಲ್ಲ. 


: ನಾನು ನಿನಗೆ ಮೊದಲೇ ಹೇಳ್ದೆ. ಸೃಷ್ಟೀಲಿ ವೈವಿದ್ಯ 


ಇದ್ದರೇನೇ ಚೆನ್ನ. ನಾವೆಲ್ಲರೂ ಒಂದೇ ಥರಾ ಇದ್ದರೆ 
ಏನು ಚೆನ್ನ. 


: ನೀನು ಹೇಳಿದ್ದೆಲ್ಲ ಸತ್ಯ ಅಂತ ನಾನೇ ಖುದ್ದಾಗಿ 


ಅನುಭವಿಸಿ ತಿಳ್ಕೊಂಡೆ. ಯೋಗಿಯೊಬ್ಬರು ನನಗೆ ಎಲ್ಲ 
ಜನ್ಮಗಳ ಅನುಭವ ಪಡೆಯೋ ವರ ಕೊಟ್ಟಿದ್ದು. 


: ಅಂದೆ? (ಬೆರಗು) 
: ನವಿಲಾದೆ, ಹಂಸ ಆದೆ, ಗಿಳಿ ಆದೆ ಚಿಟ್ಟಿ ಆದೆ, ಕೋಗಿಲೆ 


ಆದೆ... ಎಲ್ಲರ ಕಷ್ಟ ಏನೂ೦ತ ಅನುಭವಕ್ಕೆ ಬಂತು. 
ಕಡೆಗೆ ನನ್ನ ಕಾಗೆ ಜನ್ಮಾನೇ ನನಗಿರಿಲೀ೦ತ ಬೇಡಿದೆ. 


: ಓಳ್ಳೆದಾಯ್ತು ಬಾ ನಾವೆಲ್ಲ ಸೇರಿ ವನದೇವಿಯ ಪೂಜೆ 


ಮಾಡೋಣ. 


: ಹೌದೌದು. ನಡೀರಿ ವನದೇವಿಗೆ ನಾನೂ ನನ್ನ ಕತೆ 


ಹೇಳ ಬೇಕಿದೆ. 


: ಸಾಗಿದವೆಲ್ಲವು ಪಕ್ಷಿಗಳು 


ವನದೇವಿಯ ಒಲವಿನ 
ಬಂಧುಗಳು ಪ್ರೀತಿಯ 
ಮಡಿಲಿನ ನೆರಳಲಿ ಬದುಕುವ 
ಸೃಷ್ಟಿಯ ಚೆಲುವಿನ ಹಕ್ಕಿಗಳು 


* ೫% ೫% 


ಕಿಂದರಿ ಜೋಗಿ... ಪುಣ್ಯಕೋಟಿ... ಕಾಗೆ ಕಲಿತ ಪಾಠ / 91 


ಈ ಕೃತಿಯನ್ನು ರಚಿಸಿದ ಡಾ. ವಿಜಯಾ ಸುಬ್ಬರಾಜ್‌ ಎಂ.ಇ.ಎಸ್‌. ಕಾಲೇಜಿನ ನಿವೃತ್ತ 
ಪ್ರಾಧ್ಯಾಪಕರಾಗಿರುವುದೇ ಅಲ್ಲದೆ ನಾಡಿನ ಖ್ಯಾತ ಲೇಖಕಿಯೂ ಆಗಿದ್ದಾರೆ. ಸಾಹಿತ್ಯ ಶಿಕ್ಷಣದಲ್ಲಿ ಅವರದೇ ಆದ 
ರೀತಿಯಲ್ಲಿ ಛಾಪು ಮೂಡಿಸಿದ್ದಾರೆ. ಮೂವತ್ನಾಲ್ಕು ವರ್ಷಕ್ಕೂ ಮೇಲ್ಪಟ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ 
ಇವರಿಗೆ 2002ರಲ್ಲಿ ಕರ್ನಾಟಕ ಸರಕಾರ ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ "ಆದರ್ಶ ಶಿಕ್ಷಕ' ಪ್ರಶಸ್ತಿ ಲಭಿಸಿದೆ. 

ಕೇವಲ ಅಧ್ಯಾಪಕ ವೃತ್ತಿಗಷ್ಟೇ ಸೀಮಿತವಾಗದೆ ಕಾವ್ಯ, ನಾಟಕ, ವಿಮರ್ಶೆ, ಕತೆ, ಕಾದಂಬರಿ ಇತ್ಯಾದಿ 
ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು, ತಮ್ಮ ಸಾಹಿತ್ಯ ಸಾಧನೆಗಾಗಿ ಹಲವಾರು ಪ್ರಶಸ್ತಿ, 
ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಬರೆದು ಕನ್ನಡ ಸಾಹಿತ್ಯಕ್ಕೆ ತಮ್ಮ ಕೊಡುಗೆ 
ನೀಡಿದ್ದಾರೆ. 

ಗ ಸಾಹಿತ್ಯ, ಶಿಕ್ಷಣವಷ್ಟೇ ಅಲ್ಲದೆ ರಂಗಭೂಮಿ, ಸಂಗೀತಗಳು ಅವರ ಕಾರ್ಯಕ್ಷೇತ್ರಗಳಾಗಿವೆ. ನಾಟಕ ರಚನೆ, 
ನಿರ್ದೇಶನ, ಅಭಿನಯ ಇವು ಮೂರೂ ಅವರ ಆಸಕ್ತಿಯ ವಲಯಗಳಾಗಿವೆ. 

ಅವರ ನಿರಂತರ ಕ್ರಿಯಾಶೀಲತೆ, ಸೃಜನಶೀಲತೆಗಳಿಗೆ ಗೌರವ, ಪ್ರಶಸ್ತಿಗಳು ಹಲವಾರು ಇದ್ದರೂ, ಗೊರೂರು 
ಪ್ರಶಸ್ತಿ, ಮಲ್ಲಿಕಾ ಪ್ರಶಸ್ತಿ, ಕಡಂಗೋಡ್ಲು ಪ್ರಶಸ್ತಿ, ಪೆರ್ಲ ಪ್ರಶಸ್ತಿ, ನೀಲ ಗಂಗಾ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, 
ಎಂ.ಇ.ಎಸ್‌. ಕಾಲೇಜಿನ ರಜತೋತ್ಸವ ಪ್ರಶಸ್ತಿ ಮುಂತಾದವುಗಳನ್ನು ಮುಖ್ಯವಾಗಿ ಹೆಸರಿಸಬಹುದು. 

ಅವರ ವಿದ್ಯಾರ್ಹತೆಯೂ ಸಾಮಾನ್ಯವಾದುದಲ್ಲ. ಕನ್ನಡದಲ್ಲಿ ಎಂ.ಎ. ಪಿಎಚ್‌ಡಿ, ಇಂಗ್ಲಿಷಿನಲ್ಲಿ ಎಂ.ಎ. “ಲಾ' 
ಪದವಿ, ಫೆಂಚ್‌ನಲ್ಲಿ ಡಿಪ್ಲೋಮಾ, ಹಿಂದಿಯಲ್ಲಿ ಸಾಹಿತ್ಯ ರತ್ನ ಹೀಗೆ ಬೆಳೆಯುತ್ತದೆ ಅವರ ವಿದ್ಯಾರ್ಹತೆಗಳು. 

ಆಂತಹ ಪ್ರತಿಭಾಶೀಲ ವ್ಯಕ್ತಿ ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ನಮಗಾಗಿ, ಮಕ್ಕಳಿಗಾಗಿ ಹಿಂದೂಧರ್ಮದ 
ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತ ಕೃತಿಗಳನ್ನು ಕಥಾರೂಪದಲ್ಲಿ, ಪಂಚತಂತ್ರ ಮತ್ತು 
ಕಿಂದರಿಜೋಗಿ, ಪುಣ್ಯಕೋಟಿ, ಕಾಗೆ ಕಲಿತ ಪಾಠ ಇತ್ಯಾದಿಗಳನ್ನು ನಾಟಕರೂಪದಲ್ಲಿ ಬರೆದುಕೊಟ್ಟಿದ್ದು ನಮ್ಮ 
ಅದೃಷ್ಟ ಈ ಕೃತಿಗಳಲ್ಲದೆ ನಮ್ಮ ಸಂಸ್ಕೃತಿ ಸಂಬಂಧವಾದ ಇನ್ನೂ ಹಲವಾರು ಕೃತಿಗಳನ್ನು ಬರೆದು ಕೊಡಲು 
ಒಪ್ಪಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಎದೆಂದಿಗೂ ಯಣಿಯಾಗಿದ್ದೇವೆ. ನಮ್ಮ ಕೃತಿಮಾಲೆಯಲ್ಲಿ ಬಂದಿರುವ ಈ 
ನಾಟಕಗಳು ಎಲ್ಲರಿಗೂ ಮೆಚ್ಚುಗೆಯಾಗುವುದೆಂಬ ಭರವಸೆ ಇದೆ. 

ಬಿಡುವಿಲ್ಲದ ಅವರ ವೇಳೆಯನ್ನು ಈ ನಾಟಕಗಳ ರಚನೆಗೆ ಮತ್ತು ಇನ್ನೂ ಅನೇಕ ಕೃತಿಗಳಿಗೆ ಮೀಸಲು 
ಇಟ್ಟಿರುವುದಕ್ಕಾಗಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 
ಪ್ರಕಾಶಕರು 


₹80 


